ಜಾಗೃತಿ ಮಹಿಳಾ ಅಧ್ಯಯನ ಕೇಂದ್ರ, ಬೆಂಗಳೊರು 


ಮಾರ್ಚ್‌ 1995 ಬೆಲೆ: ರೂ. 2-00 


“ಅಚಲ” ಪತ್ರಿಕೆಯನ್ನೂ ಪಡೆಯ ಬಯಂಸಂ 
ರಂ ದಯವಿಟ್ಟು ಕೆಳಗಿನ ವಿಳಾಸಕ್ಕೆ ಹದಿನೈದಂ 
ಗಳನ್ನು. ಎಂ. ಓ/ಡ್ರಾಫ್ಟ್‌. ಮೂಲಕ 


| ಕೂಪನ"ನಲ್ಲಿ ತಮ್ಮ ವಿಳಾಸವನ್ನು ಸ್ಪಷ್ಟ 
ವಾಗಿ ಬರೆಯಬೇಕು. ಜೆಕ್‌ ವರೂಲಕ ಹಣ ಕಳಿಸು 
ವವರು 20/ರೂ. ಗಳಿಗೆ ಕಳಿಸಬೇಕು. ಚಂದಾದಾರರು 
ತಮ್ಮ ವಿಳಾಸ ಬದಲಾದರೆ ಕೂಡಲೆ ಕಾರ್ಡಿನಲ್ಲಿ 
ಬರೆದು ತಿಳಿಸಬೇಕಂ. 


ಸಂಪಾದಕ ಮಂಡಳಿ : 
ಎನ್‌. ಗಾಯತ್ರಿ, ನೇಮಿಚಂದ್ರ, ದೇವಿ 
ಡಾ|| ಬಿ, ಎನ್‌. ಸುಮಿತ್ರಾಬಾಯಿ, ಶಾಂತಾ ನಾಗರಾಜ್‌. 


ಶಾಂತಾರಾಜ್‌ 
ತ್ಲ 
ಚಂದಾ ವಿವರ ; 

ಕ ಚಂದಾ : ರೂ. 15-00 
'ವ ಚಂದಾ ; ರೂ. 150-00 
ಮೂಲಕ : ರೂ. 160-00 
ಗಳಿಗೆ : ರೂ, 200-00 
ರೂ. 2-00 
ರೂ, 3-50 

% 


Printed at LIPI MUDAANA 
Bugle Rock Road, 8870710828 ' 
 Basavanagudi, BANGALORE-560 004. 


Published by Dr. Ramakrishna 

en behalf of Jagruthi Mahila Adhyayana 

(0/8, 26, 1 Main Road, Vyalikaval 
BANGALORE-560 003 

Editor : N. Gayathri 


ಒಳಗೇನಿದೆ ? 


SS RAE 
ಎಲ್ಲಿಗೇ ಇ ಟೂ 


ನೀ ಹೊರಟ್ಟಿದ್ದೀಗ 


-ಡಾ. ಪ್ರೀತಿ ಶುಭಚಂದ್ರ 


* ಹೋರಾಟದ ಆಶಾಕರಣ ಸೂಕಿ 
ಜಾಗತಿ ಭೂಪಟಿನಲ್ಲಿ ಮಹಿಳಾ ದಿನ 


ಫ್ರಿ 


ಲೇಖನ, ಹಣ ಕಳುಹಿಸಬೇಕಾದ ನಿಳಾಸ : 


ಎನ್‌. ಗಾಯಿತ್ರಿ 
ಬಿ-30, ರಿಸರ್ವ್‌ ಬ್ಯಾಂಕ್‌ ಸ್ಟಾಫ್‌ ಕ್ವಾರ್ಟರ್ಸ್‌ 
9ನೇಕ್ರಾಸ್‌, ಒಂದನೆ ಮೇನ್‌, ವಿಜಯನಗರ 
2ನೇ ಹಂತ. ಬೆಂಗಳೂರು-560 0040 


% 


ಆತ್ಮೀಯರೇ. 


'ಅಚಲ' ಈ ಸಂಚಿಕೆಯೊಂದಿಗೆ ಹನ್ನೊಂದನೆಯ 
ವರ್ಷಕ್ಕೆ ಕಾಲಿಡುತ್ತಿದೆ. ಈ ಹತ್ತು ವರ್ಷಗಳಲ್ಲಿ ಅದು 
ಯಸಶ್ವಿಯಾಗಿ ಪ್ರಕಟವಾಗಂವುದಕ್ಕೆ ಸಹಕರಿಸಿರಂವ 
'ಎಲ್ಲ ಲೇಖಕರು, ಚಂದಾದಾರರು, ಜಾಹಿರಾತು... 
ದಾರರು ಹಾಗೂ ಹಿತೈಷಿಗಳ ಪ್ರೀತಿ, ವಿಶ್ವಾಸಕ್ಕೆ ನಮ್ಮ 
ಅನಂತ ಕೃತಜ್ಞತೆಗಳು. 

ಆದರೆ ಈ ಪತ್ರಿಕೆ ಇನ್ನೂ ಹೆಚ್ಚು ಅರ್ಥಪೂರ್ಣ 
ವಾಗಿ, ಸಶಕ್ತವಾಗಿ ಹೊರಬರಲು ಹೆಚ್ಚಿನ ಚಂದಾ 
ದಾರರ, ವಿಚಾರವಂತ ಲೇಖಕರ ಹೆಚ್ಚಿನ ಸಹಕಾರದ 
ಅಗತ್ಯವಿದೆ. ಅಷ್ಟೇ ಅಲ್ಲ, ಓದುಗರ ಟೀಕೆ, ಟಿಪ್ಪಣಿ 
ಗಳು ಪತ್ರಿಕೆಯನ್ನು ಬೆಳೆಸುತ್ತದೆ: ತಿದ್ದುತ್ತದೆ. 
ಇದಕ್ಕೆ ಹೃತ್ಪೂರ್ವಕ ಸ್ವಾಗತವಿದೆ. 


ಸಾಸರಬ 


ಮಹಿಳಾ ಚಳುವಳಿ ಮತ್ತು ಕಲಿಕೆಯ ಪಾಠ 


ಮಹಿಳಾ ಚಳಂವಳಿಗೆ ಸ್ಪಷ್ಟವಾದ ರೂಪ, 
ಧ್ಯೇಯ, ಹೋರಾಟ ಮಾರ್ಗವನ್ನು ಮರಂರೂಪಿಸಿ 
ಕೊಳ್ಳುವ ಪ್ರಯತ್ನ ಇತ್ತೀಚಿನ ದಿನಗಳಲ್ಲಿ ಈ ನಾಡಿನಲ್ಲಿ 
ನಡೆಯಶೊಡಗಿದೆ. ಇಂಥ ಹೊತ್ತಿನಲ್ಲಿ ಈ ಹೋರಾಟ 
ತತ್ವಗಳನ್ನು ರೂಪಿಸುವಲ್ಲಿ ಇದಂವರೆಗಿನ ವಂಹಿಳಾ 
ಹೋರಾಟಗಳ ಚಾರಿಶ್ರಿಕ ಅನಂಭವಗಳನ್ನು ತಳಹದಿಯ 
ನ್ನಾಗಿ ಮಾಡಿಕೊಳ್ಳುವುದರ ಅವಶ್ಯಕವಾಗಿರುತ್ತದೆ. 
ಭಾರತದ ಚರಿತ್ರೆಯಲ್ಲಿ ಮಹಿಳೆಯರ ಪಾತ್ರವನ್ನು 
ಕುರಿತು ಹೇಳುವ ಇತಿಹಾಸಕಾರರು ಕೆಲವೇ ಮಂದಿ 
ಅಸಾಧಾರಣ ಸ್ತ್ರೀಯರ ಸಾಧನೆಗಳನ್ನು ಅಥವಾ 
ನಗರಗಳ ಮೇಲಂ ವರ್ಗಗಳ ವಂಹಿಳೆಯರ ಸಂಘಟಿತ 
ಕಾರ್ಯ ಚಟಂವಟಿಕೆಗಳನ್ನು ಸ್ಥೂಲವಾಗಿ ದಾಖಲಿಸಂ 
ತ್ತಾರೆ. ಅದರಲ್ಲೂ ರಾಷ್ಟ್ರೀಯತಾವಾದಿ ಸ್ವಾತಂತ್ರ್ಯ 
ಹೋರಾಟದಲ್ಲಿ ಪಾಲ್ಗೊಂಡ ಇಂಥ ಮಹಿಳೆಯರ ಬಗ್ಗೆ 
ಸ್ವಲ್ಪ ಮಾಹಿತಿಯಷ್ಟೇ ನಮಗೆ ದೊರೆಯುತ್ತದೆ. 
ಆದರೆ ಗ್ರಾಮೀಣ ನೆಲೆಯಲ್ಲಿ ಅತ್ಯಂತ ಕೆಳಗಿನ ಜಾತಿ, 
ವರ್ಗಗಳಿಂದ ಬಂದ ನಿರ್ಗತಿಕರೂ, ನಿರಕ್ಷರಿಗಳೂ ಆದ 
ಮಹಿಳೆಯರೂ ಕೂಡ, ದೇಶದ ಹಲವಾರು ಕಡೆಗಳಲ್ಲಿ 
ಉಪ್ಪಿನ ಸತ್ಯಾಗ್ರಹ, ನಾಗರಿಕ ಅಸಹಕಾರ, ಭಾರತ 
ಬಿಟ್ಟು ತೊಲಗಿ ಮುಂತಾದ ಚಳಂವಳಿಗಳಲ್ಲಿ 
ಪಾಲ್ಗೊಂಡಿದ್ದಕ್ಕೆ ಸಾಕ್ಷಿಗಳಿವೆ. ಹಲವು ಹಳ್ಳಿ ಗಳಲ್ಲಿ 
ಸಂಖ್ಯೆ, ಸಾಮರ್ಥ್ಯ ಎರಡರಲ್ಲೂ ಇಂಥ ಸ್ತ್ರೀಯರು 
ತಮ್ಮ ಪುರಂಷರನ್ನು ವೂರಿಸಿರಂವುದು ಉಂಟು. ಆದರೆ 
ಇಂಥವರು ಹೋರಾಟದಲ್ಲಿ ಪಾಲ್ಗೊಂಡು ಪಡೆದ 
ಅನಂಭವವೇನು ಎಂಬುದರ ಬಗ್ಗೆ ಹೆಚ್ಚಿನ ಅಧ್ಯಯನ 
ವಾಗಲಿ ವಠಾಹಿತಿ ಸಂಗ್ರಹಗಳಾಗಲಿ ನಡೆದಿಲ್ಲ. 


ಇದೇ ರೀತಿ ಹಳ್ಳಿಗಳಲ್ಲಿ ಸ್ಥಳೀಯ ನೆಲೆಗಳಲ್ಲಿ 
ದೀರ್ಫಕಾಲದಿಂದ ಪರಿಹಾರ ಕಾಣದೆ ಉಳಿದಿದ್ದ ಅನೇಕ 
ಬಗೆಯ ಆರ್ಥಿಕ ಶೋಷಣೆಗಳ ವಿರುದ್ಧ, ಹಳ್ಳಿಯ 
ಜಮಿೂನುದಾರಿ ಊಳಿಗಮಾನ್ಯದ ವಿರಂದ್ಧ, ರಾಜರ 


ಆಳ್ವಿಕೆಯಡಿ, ಬ್ರಿಟಿಷರ ಆಧಿಪತ್ಯದ ಅಡಿಯಲ್ಲಿ ಹಲವು 
ಪ್ರದೇಶಗಳಲ್ಲಿ ನಡೆದ ಸಾಮೂಹಿಕ ಹೋರಾಟಗಳಲ್ಲಿ 
ಗ್ರಾಮೀಣ ಕೆಳಸ್ತರದಿಂದ ಬಂದ ಹೆಣ್ಣುಮಕ್ಕಳು 
ಲಕ್ಷಾಂತರ ಸಂಖ್ಯೆಗಳಲ್ಲಿ: ಪಾಲ್ಗೊಂಡಿದ್ದಾರೆ. 
ಕಮ್ಯುನಿಸ್ಟ್‌ ಪಕ್ಷದ ಒಂದು ಅಂಗವಾದ ಕಿಸಾನ್‌ ಸಭಾ 
ಶಾಖೆಗಳ ಮೂಲಕ ಮಹಾರಾಷ್ಟ್ರದ ವರ್ಲಿಯಲ್ಲಿ ನಡೆದ 
ಬಂಡಕಟ್ವಿ ಜನರ ದಂಗೆ, ಅವಿಭಕ್ತ ಬಂಗಾಳದಲ್ಲಿ ನಡೆದ 
ತೇಭಾಗ ಚಳುವಳಿ ಹಾಗೂ ತೆಲಂಗಾಣದಲ್ಲಿ ನಡೆದ 
ನಡೆದ ರೈತಾಪಿ ಜನರ ಗೆರಿಲ್ಲಾ ಹೋರಾಟಗಳು 
ಹಾಗೆಯೇ ಅವಧದಲ್ಲಿ ಈ ಪಕ್ಷದಿಂದಾಗಿರದೆ ಬಾಬಾ 
ರಾಮಚಂದ್ರರ ನಾಯಕತ್ವದಡಿ ನಡೆದ ಗೇಣಿದಾರರ 
ಹೋರಾಟ ಮುಂತಾದವುಗಳಲ್ಲಿ ಹಳ್ಳಿಗಳಲ್ಲಿನ ಅತ್ಮಂಪ 
ಕೆಳಗಿನ ನೆಲೆಗೆ ಸೇರಿದ ಅಸ್ಪ ಎಶ್ಯರು, ನಿರ್ಗತಿಕರು, 
ಜೀತದಾಳುಗಳು, ಭೂರಹಿತ ಕೃಷಿ ಕಾರ್ಮಿಕರು, ವಿಧವೆ 
ಯರು, ಮಾಲರು, ಮಾದಿಗರು, ಆಹಿರರಂ, 
ಚಮ್ಮ್ಮಾರರಂ, ಕೂರ್ಮಿಗಳು, ಲಂಬಡ, ಕೋಯ, 
ಬಂಜಾರ, ಚೆಂಜ್ಹು ಮುಂತಾದ ಬುಡಕಟ್ಟುಗಳ ಜನ 
ಸಮೂಹಕ್ಕೆ ಸೇರಿದ ಮಹಿಳೆಯರು ತಮ್ಮ ಪುರುಷರ 
ಸಮನಾಗಿ ಹೋರಾಟಗಳಲ್ಲಿ ಪಾಲ್ಗೊಂಡು ಗಳಿಸಿಕೊಂಡ 
ಅನುಭವವೇನು ಎಂಬುದಕ್ಕೆ ಇಂದು ಕೆಲಮಟ್ಟಿ ಶ್ಬಿಗಾದರೂ 
ಅಂಕಿ, ಅಂಶಗಳ, ಅನುಭವ ವಿವರಗಳ ದಾಖಲೆ, 
ಮಾಹಿತಿಗಳು ಲಭ್ಯವಿರುವುದಾದರೆ ಆದು ಇಂಥ ಎಡ 
ಪಂಥೀಯ ಚಳವಳಿಗಳಲ್ಲೇ. 


ಈ ಚಳವಳಿಗಳಿಗೆ, ಅವು ಬೇರೆ ಬೇರೆ ಪ್ರದೇಶ 
ಗಳಲ್ಲಿ ನಡೆದಿದ್ದರೂ, ಸಮಾನವಾದ ಚೌಕಟ್ಟೊಂದು 
ಇತ್ತು,  ಜಮೀನುದಾರಿಯಲ್ಲಿನ ಹಲವು ಬಗೆಯ 
ಶೋಷಣೆಗಳು, ಅನಧಿಕೃತ ಕಂದಾಯ ತೆರಿಗೆಗಳು, 
ಗೇಣಿ ಬಾಡಿಗೆಗಳು, ಫಸಲಿನ ಅಸಮಾನ ಪಾಲು, 
ಬಲವಂತದ ಜೀತಪದ್ಧತಿ ಹೆಣ್ಣ ಕೂಲಿಯಾಳುಗಳ 
ಮೇಲಿನ ಲೈಂಗಿಕ ದಬ್ಬಾಳಿಕೆಗಳು, ಅತ್ಯಾಚಾರಗಳು, 
ಬೆದರಿಕೆಗಳು ಮುಂತಾದವುಗಳ ವಿರುದ್ಧ ವಾಗಿ ಈ 
ಚಳವಳಿಗಳು ಸಂಘಟಿತವಾಗಿದ್ದವು. ಬದುಕಿಗಾಗಿಯೋ 


ಅಚಲ 3 


ಸದಾ ಹೋರಾಟ ಮಾಡಬೇಕಾದ ನಿಮ್ನಸ್ತರದ 
ಗ್ರಾಮಿಣ ಮಹಿಳೆಯರು ಈ ಚಳವಳಿಗೆ ಬರುವುದರ 
ಹಿಂದೆ ತಮ್ಮ ಬದಂಕಿನ ಶೋಷಿತ ಸ್ಥಿತಿಯಿಂದ ಬಿಡುಗಡೆ 
ಹೊಂದುವೆವೆಂಬ ಆಶಾವಾದ . ದೊಡ್ಡ ಪ್ರೇರಣೆ 
ಯಾಗಿತ್ತು. ಕಿಸಾನ್‌ ಸಭಾಗಳ ನಾಯಕತ್ವ ಕೂಡ, 
ಇಂಥ ಮಹಿಳೆಯರು, ತಮ್ಮ ಚಳವಳಿಯ ಸ್ಥಿರತೆಗೆ, 
ಸಾಫಲ್ಯಕ್ಕೆ ಎಷ್ಟು ಮಹತ್ವದ. ಬಲವೊದಗಿಸ ಬಲ್ಲರೆಂಬು 
ದನ್ನು ಗ್ರಹಿಸಿ. ಅವರನ್ನು ದೊಡ್ಡ ಸಂಖ್ಯೆಯಲ್ಲಿ 


ಚಳವಳಿಗೆ ಧುಮುಕುವಂತೆ ಎಲ್ಲ ವಿಧವಾದ ಪ್ರಚೋದನೆ, 
ಬೆಂಬಲ, ಆಶಾವಾದಗಳನ್ನು ಒದಗಿಸಿತ್ತು. 


ಈ ಎಲ್ಲ ಹೋರಾಟಗಳೂ ಪೂರ್ಣಗುರಿಯನ್ನು 
ಮುಟ್ಟದೆ ಭಿನ್ನ ಕಾರಣಗಳಿಂದಾಗಿ ಸ್ಮಗಿತವಾಗಿ, 
ಪಾಲ್ಗೊ ೦ಡ ಮಹಿಳೆಯರ ಆಶಾಭರಿಗದ * ಅನುಭವ 
ಗಳನ್ನು "ನಡೆಸಿ ದಾಖಲುಗೊಳಿಸಿವೆ. ಇಂದು ದೇಶದಲ್ಲಿ 
ಬಹಳ ಕಡೆ ರೂಪುಗೊಂಡಿರುವ ಸ್ಕಾ ಯತ್ತ ಮಹಿಳಾ 
ಚಳುವಳಿಯನ್ನು ಎತ್ತಿ ಹಿಡಿವ ತ ಈ ಮೇಲೆ 
ಹೇಳಿದ, ಚರಿತ್ರೆಯಲ್ಲಿ 'ದಾಖಲುಗೊಂಡ ಮಹಿಳೆಯರ 
ಅನುಭವಗಳನ್ನು ಅವೆಲ್ಲಾ ಪಿತೃಪ್ರಧಾನ ವ್ಯವಸ್ಥೆಯ 
a, ದ ಸಂಚಿನಿಂದಲೇ pd ಅನ್ಕಾಯಗಳಿಂಬ 
ದೃಷ್ಟಿಕೋನದಿಂದಲೇ ಶ್ನೆ ೇಹಿಸುವ, . ವ್ಯಾಖ್ಯಾನಿಸುವ 
ಯತ್ನಗಳನ್ನು ನಡೆಸುತ್ತಾ ಬರುತ್ತಿವೆ. ಆದರೆ ಇಂಥ 
ಪ್ರಬಲವಾದ, ಮಹಿಳೆಯರ ಹೋರಾಟದ ಚರಿತ್ರೆ 
ಯೊಂದರ ವಿವರಗಳು ನಮಗೆ ಲಭ್ಯವಿರುವಾಗ ಅವು 
ಗಳಿಂದ" 'ಕಲಿಯಬೇಕಾದ ಇತ್ಯಾತ್ಮಕ ' ಅಂಶಗಳೂ 
ಇರುತ್ತವೆ. ` ಉದಾಹರಣೆಗೆ ಜೀವಮಾನವಿಡೀ 
ಯಾವುದೇ ಅಧಿಕಾರದ ವಲಯಕ್ಕೆ ಸೇರಿರದ ನೆಲೆಯಿಂದ 
ಬಂದ 'ಮಹಿಳೆಯರನ್ನು ಬಹು ದೊಡ್ಡ ಪ್ರಮಾಣದಲ್ಲಿ 
ಸಂಘಟಿಸಲು ಅಲ್ಲಿ ಸ ಸಾಧ್ಯವಾಗಿತ್ತು. ಆ ರೀತಿ ಚಳವಳಿಗೆ 
ಪ್ರವೇಶ ಪಡೆದ ಸ್ತ್ರೀಯರು ಮಹಿಳೆಯರ ನೆಲೆ ಎಂದರೆ 
ಕೇವಲ ಕುಟುಂಬ ಎಂಬ ಸಾಂಪ್ರದಾಯಿಕ ನಿರ್ಬಂಧ 
ಗಳಿಂದ ಮೊದಲ ಬಾರಿಗೆ ಹೊರಬರಲು ಸಾಧ್ಯವಾಗಿ 
ಅದನ್ನು ಕಲಿತರು. i, 

ಸಭೆಗಳಲ್ಲಿ, ಮೆರವಣಿಗೆಗಳಲ್ಲಿ,  ಕಣಜಗಳ 
ಆಕ್ರಮಣ, ಲೂಟಿ ಕಾರ್ಯಗಳಲ್ಲಿ, ಪೋಲೀಸರ 
ವಿರುದ್ಧವಾದ ' ಹೋರಾಟಗಳಲ್ಲಿ, ಸಶಸ್ತ್ರ ಗೆರಿಲ್ಲಾ 
ಯುದ್ಧಗಳಲ್ಲಿ ಕೂಡ, ಪುರುಷರಷ್ಟೇ ಬದ್ಧ ತೆಯಿಂದ, 
ಅವರಿಗಿರುವಷ್ಟೇ ರಾಜಕೀಯದ ಪ್ರಜ್ಞೆ ಯೊಂದಿಗೆ, 


4 ಅಚಲ. 


'ಕರ್ತೃತ್ನಕ ಶಕ್ತಿಯನ್ನೂ, 
ಲ "ಹ ಷಡ 


ಅನಿಯಂತ್ರಿತ ಕಾರ್ಯೋತ್ಸಾಹವನ್ನು, ಸೃಜನಶೀಲ 
ಸಾಮರ್ಥ್ಯವನ್ನೂ ಮಹಿಳೆ 
ಯರು ಪ್ರಕಟಿಸಿದ್ದರು. ಆದರೆ ಇವರ ಈ ಸಾಮರ್ಥ್ಯ 
ವನ್ನು ಗುರುತಿಸಿ, ಇವರಲ್ಲಿನ ಶಕ್ತಿಯನ್ನು ನಾಯಕತ್ವದ 
ಕಾಲುವೆಯತ್ತ ತಿರುಗಿಸಿ, ದೊಡ್ಡ ಚಳುವಳಿಗೆ ಮಹಿಳೆ 
ಯರದೊಂದು ಸಶಕ್ತ ಸಂಘಟನೆ ' ಬೆಳೆಯುವಂತೆ 
ಮಾಡುವಲ್ಲಿ ಕಿಸಾನ್‌ಸಭಾಗಳ ನಾಯಕವ್ಯಂದ ಹೆಚ್ಚು 
ಸಾಮರ್ಥ್ಯ ಪ್ರಕಟಿಸಲಿಲ್ಲ ಎಂಬುದೂ ಇಂದು 
ಚರಿತ್ರೆಯೇ, ಪಿತೃಪ್ರಧಾನ ಮೌಲ್ಯಗಳಿಂದ ಮುಕ್ತ 
ರಾಗಿಲ್ಲದ ಮನಸ್ತರಗಳ ಪುರುಷ ವರ್ಗವು ನೇತೃತ್ವ 
ವಹಿಸಿದ್ದರಿಂದಲೇ, ಇಂಥ. ಚಳವಳಿಗೆ ಲಿಂಗ ಜಾತಿ 
ಯಿಂದಾಗಿ ಹುಟ್ಟುವ ವಿಶಿಷ್ಟ ಸ್ತ್ರೀ ಸಮಸ್ಯೆಗಳನ್ನು 
ಎದುರಿಸುವ ಬಗ್ಗೆ ಸರಿಯಾದ. ತಾತ್ವಿಕ ನೀತಿಯೊಂದು 
ರೂಪುಗೊಳ್ಳು ವುದು ಅಸಾಧ್ಯ ವಾಯಿತೆಂದೂ, 
ಅದರಿಂದಾಗಿ ಮಹಿಳೆಯರನ್ನು ಕುರಿತ ತಾರತಮ್ಮ ಈ 
ಚಳವಳಿಗಳ ಒಳಗೂ ಸೂಕ್ಷ್ಮವಾಗಿ ಮುಂದುವರೆದಿದ್ದು 
ಪಾಲ್ಗೊಂಡ ಸ್ತ್ರೀಯರ ಆಶಾಭಂಗಕ್ಕೆ ಅದೇ ಮುಖ್ಯ 
ಕಾರಣವೆಂದು ಅರ್ಥೈಸಲಾಗುತ್ತದೆ. ಇಂಥ 
ವಿಶ್ಲೇಷಣೆಯ ನಿಜಾಂಶವನ್ನು ನಿರಾಕರಿಸದೆಯೇ ಇನ್ನೂ 
ಮುಂದಿನ ಕೆಳಸ್ತರದ ಅಧ್ಯಯನಗಳು ಸಮಗ್ರ ದೃಷ್ಟಿ 
ಯಿಂದ ನಡೆಯಬೇಕಾಗಿರುವುದನ್ನು ಮರೆಯಬಾರದು, 

ಚಳವಳಿಯೊಂದರ ಸೋಲಿಗೆ . ಸಾವಿರ ಕಾರಣ 


ಗಳಿದ್ದಾವು. ಆದರೂ ಇಂಥ ಚಳವಳಿಗಳಿಂದ ಕಲಿಯ 


ಬೇಕಾದ ಪಾಠ ಕೇವಲ ವಿಮುಖತೆಯಲ್ಲ, ಬದಲಿಗೆ 
ನಮ್ಮ ನಾಡಿನಲ್ಲೂ ಕಳೆದ ದಶಕದಲ್ಲಿ ರೈತ ಚಳವಳಿ, 
ದಲಿತ ಚಳವಳಿಗಳಲ್ಲಿ. ಪಾಲ್ಗೊ ೦ಡ ಮಹಿಳೆಯರ 
ಅನುಭವಗಳ ನೆಲೆಯೇನು ? ದೇಶದಲ್ಲಿ ಕೃಷಿ ಪ್ರಧಾನ 
ನೆಲೆಗಳಲ್ಲಿ ಸ್ತೀಯರ ದುಡಿಮೆ ಹೆಚ್ಚಾ ಗಿರುವ ಪ್ರದೇಶ 
ಗಳು ತಮಿಳುನಾಡಿನಂಥವು ಹಲವಾರು ಇದ್ದರೂ 
ಅಲ್ಲೆಲ್ಲಾ ಏಕೆ ಇಂಥ ಚಳವಳಿಗಳು ತೀವ್ರವಾಗುವುದು 
ಅಸಾಧ್ಯ 'ವಾಗಿದೆ ?  ಶೇತ್ಕಾರಿ ಚಳವಳಿ ಅಥವಾ 


'ನರ್ಮದಾಬಚಾವೋದಂಥ ಚಳವಳಿಗಳಲ್ಲಿ ಈಗಲೂ 


ಮಹಿಳೆಯರು ` ಇಂಥ ನಿಮ್ಮ ನೆಲೆಗಳಿಂದ ಬಂದವರು 
ಸಂಘಟಿತರಾಗಿ ಹೋರಾಡಲು ಏಕೆ ಸಾಧ್ಯವಾಗಿದೆ? 
ಎಂಬಂಥ ಮೂಲಭೂತ ಸಮಸ್ಯೆಗಳು ಇಂದು ಶೋಧಿತ 
ವಾಗಬೇಕುದ್ದು ಅತ್ಯವಶ್ಯಕ. ಈ 


ಡಾ. ಜಿ.ಎನ್‌. ಸುಮಿತ್ರಾ ಬಾಯಿ 


NSE 


ಚಿತ್ತಗಾಂಗ್‌ನ ವೀರರಮಣಿ ಕಲ್ಪನಾ 


ವಸಾಹತುಶಾಹಿ ಆಡಳಿತದಿಂದ ಭಾರತವನ್ನು 
ಬಿಡುಗಡೆ ಮಾಡಿದ ರಾಷ್ಟ್ರೀಯ ಸಂಗ್ರಾಮದಲ್ಲಿ ಗಾಂಧೀಜಿ 
ಯವರ ಅಹಿಂಸಾತ್ಮಕ ಹೋರಾಟದ ಪ್ರಯತ್ನ ಯಶಸ್ವಿ 
ಯಾದದ್ದು ನಿಜ, ಆದರೆ ಈ ಯಶಸ್ಸಿಗೆ: ಹಲವಾರು 
ಕ್ರಾಂತಿಕಾರಿ ಹೋರಾಟದ ನದಿಗಳೂ ಸೇರಿ ಪರಿಣಾಮ 
ಬೀರಿತ್ತೆಂಬುದರಲ್ಲಿ ಅನುಮಾನವೇ ಇಲ್ಲ. ಈ ರೀತಿ 
ರಾಷ್ಟ್ರೀಯ ಚಳುವಳಿಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ 
ಪಾಲ್ಗೊಂಡು, ದೇಶಪ್ರೇವಿಂ ಸ್ಪರ್ಶದಿಂದ ಅದಕ್ಕೆ 
ವಿದ್ಯುತ್‌ ಸಂಚಾರ ಕೊಟ್ಟವರಂ ಚಿತ್ತಗಾಂಗ್‌ ಕ್ರಾಂತಿ 
ವೀರರಂ, ಬ್ರಿಟಿಷ್‌ ಸಾಮ್ರಾಜ್ಯಶಾಹಿ ಶಸ್ತ್ರಾಗಾರವನ್ನು 
ಈ ಚಿತ್ತಗಾಂಗ್‌ ಕ್ರಾಂತಿಯ ವೀರರು “ಮಾಸ್ಟರ್‌ ದಾ? 
ಎಂದು. ಜನಪ್ರಿಯರಾಗಿದ್ದ  ಸೂರ್ಯಸೇನ್‌ರವರ 
ನೇತೃತ್ವದಲ್ಲಿ ಲೂಟಿ ಮಾಡಿದರು. ಈ ಸಾಹಸ 
ಕಾರ್ಯದಲ್ಲಿ ಭಾಗವಹಿಸಿದ್ದ ಕಲ್ಪನಾ ಜೋಷಿ ಇನ್ನಿಲ್ಲ. 

“ಚಿತ್ತಗಾಂಗ್‌ ಶಸ್ತ್ರಾಗಾರ ಮುತ್ತಿಗೆ ಪ್ರಕರಣ' 
ದಲ್ಲಿ ಸೂರ್ಯಸೇನ್‌, ಅನಂತ್‌ ಸಿಂಗ್‌ ಮತ್ತು ಕಲ್ಪನಾ 
ರವರಿಗೆ ಮರಣದಂಡನೆ ವಿಧಿಸಲಾಗಿತ್ತು. ಆದರೆ 17ರ 
ವಯಸ್ಸಿನ ಬಾಲಕಿಯಾದ ಕಲ್ಪನಾಗೆ ಚಿಕ್ಕ ವಯಸ್ಸೆಂದು 
ಮರಣದಂಡನೆ ವಿಧಿಸದೆ ಜೀವಾವಧಿ ಶಿಕ್ಷೆಯಾಯಿತಂ. 
ಜೀವಾವಧಿ ಶಿಕ್ಷೆ ಅನುಭವಿಸಿ ಬಿಡುಗಡೆ ನಂತರ ಮಹಾ 
ಕವಿ ರವೀಂದ್ರನಾಥ ಠಾಗೂರ್‌ ಕಲ್ಪನಾರವರಿಗೆ ಬರೆದ 
ಪತ್ರದಲ್ಲಿ -. “ಸುಮಾರು ದಿನಗಳ ನಂತರ ನೀನು 
ಬಿಡುಗಡೆಯಾಗಿದ್ದೀಯೆ. ಪ್ರತಿದಿನವು ಶಾಂತಿ ಮತ್ತು 
ಕ್ರಿಯಾಶೀಲತೆಯನ್ನು ಪಡೆದು ನೀನು ಬೆಳೆಯಬೇಕು. 
ನಮ್ಮ ದೇಶದಲ್ಲಿ ಇನ್ನೂ ಮಹತ್ತರ ಕಾರ್ಯಗಳನ್ನು 
ಮಾಡಬೇಕಾಗಿದೆ. ಅದಕ್ಕಾಗಿ ಯಾವುದಕ್ಕೂ ಹಿಂಜರಿ 
ಯದೆ ದೃಢ ಚಿಂತನೆಯುಳ್ಳ ಮನಸ್ಸನ್ನು ನೀನು ಪಡೆಯ 
ಬೇಕು. ನೀನು ಪಡೆದ ಯಾತನಾಮಯ ಆನುಭವ ನಿನ್ನ 
ಬಾಳಿಗೆ ಪೂರ್ಣವಾದ ತೇಜಸ್ಸನ್ನು ಕೊಡಲಿ ಇದು ನನ್ನ 
ಆಶೀರ್ವಾದ,” ಎಂದಿದ್ದಾರೆ. 


ಚರಿತ್ರೆಯನ್ನು ಸೃಷ್ಟಿಸಿದ ವೀರಾಂಗನೆ ಕಲ್ಪನಾ 


ಅವರ ವೀರ ಚರಿತ್ರೆ ಎಂದೆಂದಿಗೂ ಸ್ಮರಣೀಯ. 
ಚಿತ್ತಗಾಂಗ್‌ನ ದಕ್ಷಿಣದಲ್ಲಿ ಹರಿಯುವ ಕರ್ಣಪೂರಿ 
ನದಿಯ ತೀರದಲ್ಲಿ ಇರುವ 'ಶ್ರೀಪೂರ್‌ ಎನ್ನುವ ಗ್ರಾವಂ 
ದಲ್ಲಿ ಒಂದು ಜಮೀನುದಾರ ಕುಟುಂಬದಲ್ಲಿ ಜನಿಸಿದ 
ವರು ಕಲ್ಪನ, ತಂದೆ ರಮೇಶ ಚಂದ್ರಸೇನ್‌: ತಾಯಿ 
ಶೋಬಾನದೇವಿಯವರ ಮಗಳಾಗಿ 1914ರ ಆಗಸ್ಟ್‌ 
17ರಂದು ಕಲ್ಪನ ಜನಿಸಿದರು. ತನ್ನ ನಾಲ್ಕನೇ 
ವಯಸ್ಸಿನಲ್ಲೆ ಪುಸ್ತಕಗಳನ್ನು ಓದಿಸಿದ ಕಲ್ಪನ, ತನ್ನ 
11ನೇ ವಯಸ್ಸಿನಲ್ಲಿ ಕ್ರಾಂತಿವೀರರ ಚರಿತ್ರೆಗಳನ್ನು 


ಇತ್ತೀಚೆಗೆ ಫೆಬ್ರವರಿ 8 ರಂದು ಭಾರತದ 
ಮಹಿಳಾ ಚಳುವಳಿಯ ವೀರರನುಣಿಯೆರ 
ಲೊಬ್ಬ ರಾದ ಕಲ್ಪನಾ ಜೋಷಿ ನಿಧನ 


ರಾದರು. ಈ ಸಂದರ್ಭದಲ್ಲಿ ಅಸ್ತಂಗತಳಾದ 
ಈ ಕೆಂಪು ತಾರೆಗೆ "ಅಚಲ? ನಮನವನ್ನು : 
ಸಲ್ಲಿಸುತ್ತದೆ. 


ಹುಡುಕಾಡಿ ಓದಿದರು. ಅವರ ಇಬ್ಬರು ಚಿಕ್ಕಪ್ಪಂದಿರಂ 
1020ನೇ ವರ್ಪದಲ್ಲಿ ನಡೆದ ಅಸಹಕಾರ ಚಳುವಳಿಯಲ್ಲಿ 
ಭಾಗವಹಿಸಿ ಜೈಲಿಗೆ ಹೋಗಿದ್ದು ಅವರಿಗೆ ದೊಡ್ಡ 
ಸ್ಫೂರ್ತಿಯನ್ನು ತಂದುಕೊಟ್ಟಿತು. ಅವರು ಸಣ್ಣ 
ಹುಡುಗಿಯಾಗಿದ್ದಾಗ ದೊಡ್ಡ ವಜ್ಞಾನಿಯಾಗಬೇಕೆಂದು 


ಆಸೆಪಟ್ಟಿದರು. ಆದರೆ ಸ್ವಾತಂತ್ರ್ಯ ಸಂಗ್ರಾಮ 
ಅವರನ್ನು ಕೈ ಬೀಸಿ ಕರೆಯಿತಂ. ತನ್ನ 7ನೇ ವಯಸ್ಸಿ 
ನಲ್ಲೇ ಮಹಾತ್ಮ ಗಾಂಧಿಯವರನ್ನು ಭೇಟಿಯಾಗಿ 


ಭಾವೋದ್ರೇಕಗೊಂಡು ತನ್ನ ಹತ್ತಿರವಿದ್ದ ಚಿನ್ನದ ಒಡವೆ 
ಗಳನ್ನು ಗಾಂಧೀಜಿಯವರಿಗೆ ಬಿಚ್ಚಿಕೊಟ್ಟವರು ಕಲ್ಪನ, 
ಆದರೆ ಏನೂ ಅರಿಯದ ಬಾಲಕಿಯಿಂದ ಒಡವೆಗಳನ್ನು 
ತೆಗೆದುಕೊಳ್ಳಲು ಗಾಂಧೀಜಿ ನಿರಾಕರಿಸಿದರು, 


ಅಜಲ 5 


ಗುಲಾಮಗಿರಿಯಲ್ಲಿ ಜಡವಾಗಿ ಮಲಗಿದ್ದ ಯವ 
ಸಮುದಾಯವನ್ನು ಸ್ವಾತಂತ್ರ್ಯ. ಸಂಗ್ರಾಮಕ್ಕಾಗಿ 
ಎದ್ದೇಳಿಸುವ ಮಹಾನ್‌ ಯಜ್ಞದಲ್ಲಿ ಕಲ್ಪನ ಸೇರಿದರು. 
ದೇಹದಾರ್ಥ್ಯವನ್ನು ಬೆಳೆಸಿಕೊಳ್ಳಲು. ವ್ಯಾಯಾಮ 
ಮಾಡಿದರು. ಹೇರಳವಾದ ಪುಸ್ತಕಗಳನ್ನು ಓದಿದರು. 
ಭೂಗತ  ಕ್ರಾಂತಿಕಾರಿಗಳಿಂದ ತಂಘಾಕಿ ಬಳಸುವ 
ತರಬೇತು ಪಡೆದರು. ಸೂರ್ಯನಸೇನ್‌ ನೇತೃತ್ವದಲ್ಲಿ 
ನಡೆದ ಚಿತ್ತಗಾಂಗ್‌ ಧಾಳಿಯೂ ಸೇರಿದಂತೆ ಹಲವಾರು 
ಹೋರಾಟಗಳಲ್ಲಿ ಭಾಗಿಯಾದರು, ಸೆರೆವಂನೆ ಸೇರಿದರು. 
ಜೀವಾವಧಿ ಶಿಕ್ಷೆ ಅನುಭವಿಸಿದರು. 


1939ರ ಮೇ 1 ರಂದು ಕಲ್ಪನ ಬಿಡುಗಡೆಯಾದ 
ನ:ತರ ಕಮ್ಯುನಿಸ್ಟ್‌ ಪಕ್ಷಕ್ಕೆ ಸೇರಿಕೊಂಡರು. 1943ರ 
ಆಗಸ್‌ ನಲ್ಲಿ ಆಗ ಭಾರತದ ಕಮ್ಯುನಿಸ್ಟ್‌ ಪಕ್ಷದ ಪ್ರಧಾನ 


ಕಾರ್ಯದರ್ಶಿಗಳಾಗಿದ್ದ ಕಾಂ. ಪಿ.ಸಿ, ಜೋಷಿ 
ಯವರನ್ನು ಮದುವೆಯಾದರು. ಸ್ವಾತಂತ್ರ್ಯಕ್ಕೆ 


ಮೊದಲು ಮತ್ತು ನಂತರದ ಅನೇಕ ಹೋರಾಟಗಳಲ್ಲಿ 
ಭಾಗವಹಿಸಿದ್ದ ಈ ವೀರರಮಣಿ ತನ್ನ ಅಂತಿಮ ಕಾಲದ 
ವರೆಗೆ ಕಮ್ಯುನಿಸ್ಟ್‌ ಧ್ಯೇಯಕ್ಕಾಗಿ ಅಚಲವಾದ ನಂಬಿಕೆ 
ಯಿಂದ ದುಡಿದರು. 


ನಾನ್ಯಾಕೆ ಮಾತನಾಡುವುದಿಲ್ಲ 

ಬಯಕೆಗಳ ಬಗ್ಗೆ 

ಎಲೆಗಳ ಬಗ್ಗೆ 

ನನ್ನ ನಾಡಿನ ಮಹಾ ಅಗ್ನಿಪರ್ವತಗಳ ಬಗ್ಗೆ 
ಎಂದು ನೀವು ಕೇಳುತ್ತೀರಿ 

ಆದರೆ ಹ್ಯಾಗೆ ಮಾತಾಡಲಿ ? 

ನೋಡಿ ಬೀದಿಯ ಮೇಲೆ ರಕ್ತವಿದೆ 


ಸಾಬ್ಲೋ ನೆರೂಡ 


6 ಅಚಲ 


Statement about jOwnership and other 
particulars about Newspaper ACHALA 


FORM IV (See Rule 8) 


1 Place of Publication : Bangalore, 


Karnataka State 


2 Periodicity of its : 
Publication 


Bi-Monthly 


3 Printers Name : K.N. Balakrishna 


Lipi Mudrana 
Basavanagudi 
Bangalore-4 
Nationality Indian 
Address ₹ 26, 1st Main, 11ih Cross, 


Vyalikaval, Bangalore-3 


4 Publisher's Name : Dr. G. Ramakrishna 
for Jagruthi Mahila 
Adhyayana Kendra 
Bangalore 
Nationality : Indian 
Address 26. 1st Main, 11th Cross 
Vyalikaval, Bangalore-3 


5 Editor's Name : N. Gayathri 
Nationality i Indian 


Address 26, 191 Main, 11th Cross 
Vyalikaval, Bangalore-3 


6 Name & Address : Dr. ಆ, Ramakrishna 
of individuals : ‘26, Ist Main, 11th Cr. 
who own the . Vyalikaval 
Newspaper : Bangalore-560 003 


|, Dr. G. Ramakrishna, here by declare 
that the particulars given above are true 
to the best of my knowledge & belief, 


Sd- 
Dr. G. Ramakrishna 


Bangalore 
Date: 1-3-1995 


ದೆಹಲಿಯಲ್ಲಿ ರಾಷ್ಟ್ರೀಯ ಮಹಿಳಾ ಸಮಾವೇಶ 


ಹಲಿಯಲ್ಲಿ ಇತ್ತೀಚೆಗೆ ಫೆ. 27 ಮತ್ತು 28 
ರಂದಂ ನಡೆದ ಎರಡು ದಿನಗಳ ಕಾಲ ನಡೆದ ರಾಷ್ಟ್ರೀಯ 
ಮಹಿಳಾ ಸಮಾವೇಶದಲ್ಲಿ ವಿವಿಧ ಸಂಘಟನೆಗಳಿಂದ 
ಬಂದಿದ್ದ ಸುಮಾರು 200 ಮಹಿಳಾ ಕಾರ್ಯಕರ್ತರು 
ಭಾಗವಹಿಸಿದ್ದ ರು. ಈ ಸಮಾವೇಶದಲ್ಲಿ ಬೀಜಿಂಗ್‌ನಲ್ಲಿ 
ಭಾರತದ “ಪರವಾಗಿ ಮಂಡಿಸಲಾಗಂವ 
ಅಧಿಕೃತ ವರದಿಯನ್ನು ಕಟುವಾಗಿ ಟೀಕಿಸಲಾಯಿತು 
ಮತ್ತು ಮಹಿಳೆಯರ ಸ್ಥಾನಮಾನವನ್ನು ಕುರಿತ 
ಪರ್ಯಾಯ ವರದಿಯನ್ನು ಏಳು ಮುಖ್ಯ ವಿಷಯಗಳಿಗೆ 
ಕೇಂದ್ರೀಕರಿಸಿ ಸಿದ್ಧಪಡಿಸಲಾಯಿತು. 


ಈ ಸಮಾವೇಶವನ್ನು ಏಳು ರಾಷ್ಟ್ರೀಯ ಮಹಿಳಾ 
ಸಂಘಟನೆಗಳು ಜಂಟಿಯಾಗಿ ವ್ಯವಸ್ಥೆ ಮಾಡಿದ್ದವು - - 
AIWC. ಅಖಿಲ ಭಾರತ ಜನವಾದಿ ಮಹಿಳಾ 
ಸಂಘಟನೆ, ನ್ಯಾಷನಲ್‌ ಫೆಡರೇಷನ್‌ ಆಫ್‌ ಇಂಡಿಯನ್‌ 
ವಿಮೆನ್‌, ಮಹಿಳಾ : ಅಭಿವೃದ್ಧಿ ಅಧ್ಯಯನ ಕೇಂದ್ರ, 
ಜಾಯಿಂಟ್‌ ವಿಮೆನ್ಸ್‌ ಪ್ರೋಗ್ರಾಂ, ಮಹಿಳಾ ದಕ್ಷತಾ 
ಸಮಿತಿ ಮುಂತಾದವು. ಈ ಸಮಾವೇಶದಲ್ಲಿ 9 ವರದಿ 
ಗಳನ್ನು ಸಿದ್ದ ಗೊಳಿಸಲಾಯಿತು -- 1) ಮಹಿಳೆಯರ 
ಮೇಲೆ ರಚನಾತ್ಮಕ ಹೊಂದಾಣಿಕೆಯ ಯೋಜನೆಗಳ 
ಪ್ರಭಾವ 2) ಧಾರ್ಮಿಕ ಮೂಲಭೂತವಾದಿತನ 
3)  ಮಹಿಳೆವುತ್ತು ರಾಜಕೀಯ ಭಾಗವಹಿಸುವಿಕೆ 
4) ಮಹಿಳೆ ಮತ್ತು ಸಮೂಹ ಮಾಧ್ಯಮ 
5) ಮಹಿಳೆಯರ ಮೇಲಿನ ಅತ್ಯಾಚಾರ 6) ಮಹಳ 
ಮತ್ತು ಕಾನೂನು 7) ಮಹಿಳೆ ಮತ್ತು ಆರೋಗ್ಯ, 
ಜನಸಂಖ್ಯಾ ಯೋಜನೆ 8) ಕುಟುಂಬ 9) ಮಹಿಳೆ 
ಮತ್ತು ವಿದ್ಯಾಭ್ಯಾಸ... ' 


ಈ ಒಂಭತ್ತು : ವಿಷಯಗಳಿಗೆ' ಸಂಬಂಧಪಟ್ಟ 
ಸಲಹೆ, ಸೂಚನೆಗಳನ್ನು ನ್ಯೂಯಾರ್ಕ್‌ನಲ್ಲಿ ಮೊದಲ 
ವಾರದಲ್ಲಿ ನಡೆಯುವ ಸಿದ್ಧತಾ ಸಭೆಗೆ ಕಳುಹಿಸಿಕೊಡ 
ಲಾಗುವುದು. ಅಂತಿಮವಾಗಿ ಅಲ್ಲಿ ಚರ್ಚೆಯ ನಂತರ 
ಸಿದ್ಧಪಡಿಸಿದ ಮಾಹಿತಿಯನ್ನು ಕಿರುಹೊತ್ತಿಗೆಗಳಲ್ಲಿ 
ಮುದ್ರಿಸಲಾಗುವುದಂ. ಬೀಜಿಂಗ್‌ ಸಮಾವೇಶದಲ್ಲಿ 
ಭಾಗವಹಿಸಂವ ಪ್ರತಿನಿಧಿಗಳಿಗೆ ಚರ್ಚೆಯಲ್ಲಿ ಭಾಗ 
ವಹಿಸಲು ಈ ಮಾಹಿತಿಗಳು ನೆರವಾಗಲೆಂದು ಸಿದ್ಧ 
ಗೊಳಿಸಿದೆ. 


ಮಹಿಳಾ ಸಂಘಟನೆಗಳ ಈ ವಿಶೇಷ ಉತ್ಸಾಹ 
ಮತ್ತು ಕ್ರಿಯಾಶೀಲತೆಯು ಬಹುಮುಖ್ಯವಾಗಿ ಎರಡು 
ಉದ್ದೇಶಗಳನ್ನು ಸಫಲಗೊಳಿಸುತ್ತದೆ ; ಮೊದಲನೆಯ 
ದಾಗಿ, ಮಹಿಳಾ ಚಳುವಳಿಯ ಭಾಷೆ ಮತ್ತು ಘೋಷಣೆ 
ಗಳನ್ನು ಸರ್ಕಾರಕ್ಕೆ ಸರಿಯಾದ ರೀತಿಯಲ್ಲಿ ಮನವರಿಕೆ 
ಮಾಡಿಕೊಡುವುದು. . ಮಹಿಳೆಯರ ದುಸ್ಥಿತಿಯು 
ಹೆಚ್ಚುತ್ತಿರುವಲ್ಲಿ ಸರ್ಕಾರದ ನಿಷ್ಕ್ರಿಯತೆಯನ್ನು ಮುಚ್ಚು 
ವಂತೆ ತಯಾರಾಗಿರುವ ಸರ್ಕಾರದ ವರದಿಯ ನಿಜ 
ಸ್ವರೂಪವನ್ನು ಪರಿಚಯಿಸುವುದು. ಎರಡನೆಯದಾಗಿ, 
ಬಹುರಾಷ್ಟ್ರೀಯ ಕಂಪೆನಿಗಳ ಅನುದಾನದಿಂದ ತಮ್ಮದೇ 
ರಚನೆಗಳನ್ನು ಸೃಷ್ಟಿಸಿಕೊಂಡು ಭಾರತದ ಮಹಿಳಾ 
ಚಳುವಳಿಯ ಗೊತ್ತುಗುರಿಗಳನ್ನು ನಿರ್ಧರಿಸುತ್ತಿರುವ 
ವಿದೇಶಿ ಅನುದಾನ ಪಡೆಯುವ ಮಹಿಳಾ ಸಂಘಟನೆಗಳ 
ಸ್ವರೂಪವನ್ನು ಖಂಡಿಸುತ್ತಲೇ, ದೇಶದ ಸಾರ್ವ 
ಭೌಮತ್ವವನ್ನು ರಕ್ಷಿಸುವ ನಿರ್ಣಯವನ್ನು ಇಲ್ಲಿ ತೆಗೆದು: 
ಕೊಳ್ಳಲಾಯಿತಂ. 


11% 


-ಅಧ್ಯಯನದ ಶಿಸ್ತಿನಲ್ಲಿ ನಡೆಯುತ್ತಿದೆ. 


ಮಲ್ಲಿಗೀ..... ನೀ ಹೊರಟಿದ್ದೀಗ ಎಲ್ಲಿಗೀ..... 


“ಸ್ತ್ರೀವಾದ - ಇಂದು ಎಲ್ಲ ಪರ_ವಿರೋಧಗಳ 
ನಡುವೆಯೂ ಹೆಚ್ಚು ಚಲಾವಣೆಯಲ್ಲಿರುವ, ಚರ್ಚಿಸ 
ಲಾಗುತ್ತಿರುವ ಸಾಹಿತ್ಯಕ ಸಾಂಸ್ಕೃತಿಕ ವಾಗ್ವಾದವಾಗಿದೆ. 
ಕನ್ನಡ ಸಾಹಿತ್ಯ ಸಂದರ್ಭೆದಲ್ಲಿ ಸ್ತ್ರೀವಾದದ ತಾತ್ವಿಕ 
ಚರ್ಚೆ ಅತ್ಯಂತ ಗಂಭೀರವಾದ ಕ್ರಮಬದ್ಧವಾದ 
ಅದರೊಂದಿಗೇ 
ಅಸ್ಪಷ್ಟ ಪೂರ್ವಾಗ್ರಹಗಳೊಂದಿಗೆ, ಯಾವುದೇ ಖಚಿತ 
ತಾತ್ವಿಕ ದೃಷ್ಟಿಕೋನವಿಲ್ಲದೆ ಸ್ತ್ರೀವಾದಿ ಅಧ್ಯಯನವನ್ನು 
ಮಂಕುಮಾಯೆಗೆ ಒಳಪಡಿಸುವ ಪ್ರಯತ್ನಗಳೂ 
ಇಲ್ಲದಿಲ್ಲ. ಈ ಎರಡನೇ ಬಗೆಯ ಪ್ರಯತ್ನ ಅತ್ಯಂತ 
ಅಪಾಯಕಾರಿಯೂ ಹಾಸ್ಕಾಸ್ಟದವೂ ಆಗಿದೆ. 
ಹೇಗೆಂದರೆ, ನಿಸಾರ್‌ ಅಹಮದ್‌ರ ಕವನವೊಂದರ 
ನವನಾಗರಿಕ ಹೆಣ್ಣು ನಮ್ಮಮ್ಮನ ಬುರುಖಾ, ತೊಟ್ಟಂತೆ! 
ಇಂಥ ಪ್ರಯತ್ನಗಳ ಪ್ರಾತಿನಿಧಿಕವಾಗಿ ಶ್ರೀಮತಿ ಸವಿತಾ 


ನಾಗಭೂಷಣ ಅವರು ಸಂಪಾದಿಸಿರುವ "ಮುಡಿ 


ಮಲ್ಲಿಗೆ'ಯ ಸಂಪಾದಕೀಯ ಲೇಖನ ಗಮನಾರ್ಹ 
ವಾಗಿದೆ. (ಮಂಡಿ ಮಲ್ಲಿಗೆ', ಸಂ. ಸವಿತಾ ನಾಗಭೂಷಣ, 
ಸಂವಾದ ಪ್ರಕಾಶನ, ಮಲ್ಲಾಡಿಹಳ್ಳಿ. 1993). 


ಕನ್ನಡ ಮಹಿಳಾ ಸಾಹಿತ್ಯದ ಸ್ಟಂದನಗೆಳನ್ನು ಸ್ತ್ರೀ 
ವಾದಿ ನೆಲೆಯಿಂದ ದಾಖಲಿಸುವ ಗಂಭೀರ ಪ್ರಯತ್ನದ 
ಲೇಖನಗಳು ಈ ಸಂಪಾದಿತ ಕೃತಿಯಲ್ಲಿವೆ. "ಸ್ತ್ರೀವಾದಿ 
ದೃಷ್ಟಿಕೋನ'ದ ತಾತ್ತ್ವಿಕ ವಿವೇಚನೆಯನ್ನು ನೇಮಿ 
ಚಂದ್ರರ ಲೇಖನ ಚೊಕ್ಕವಾಗಿ ಮಾಡಿದೆ. ಸ್ತ್ರೀವಾದದ 
ಪ್ರಸ್ತುತತೆಯನ್ನು ಮಧ್ಯಮ ವರ್ಗೀಯ ಹಿನ್ನೆಲೆಯಲ್ಲಿ 
ನೇಮಿಚಂದ್ರ ಹೀಗೆ ಅರ್ಥೈಸುತ್ತಾರೆ : 


“ಆರ್ಥಿಕ ಅನಿವಾರ್ಯತೆಗೋ, ಬೌದ್ಧಿ ಕ 
ತೃಪ್ತಿಗೋ ಹೊರಗೆ ದುಡಿಯ ಹೊರಟ ಹೆಣ್ಣುಗಳೂ 
ಕೂಡ, ಅಡಿಗೆ . ಮನೆಗೆಲಸ - ಮಕ್ಕಳ ಲಾಲನೆ ಎಲ್ಲವೂ 
ತಮ್ಮೊಬ್ಬರಿಗೇ ಸೇರಿದ ಜವಾಬ್ದಾರಿಯೆಂಬ ನಂಬುಗೆ 
ಯಲ್ಲಿ ಇಬ್ಬಗೆಯ ಹೊರೆ ಹೊತ್ತು ಒದ್ದಾಡುತ್ತಾರೆ. 


8 ಅಚಲ 


—ಹಾ. ಪ್ರೀತಿ ಶುಭಚಂದ್ರ 


ಪುರುಷನೇಕೆ ಸಹಾಭಾಗಿಯಾಗಬಾರದು ಎಂದು 
ಪ್ರಶ್ನಿಸಲೂ ಭಯ. ಆಧುನಿಕ ಬದುಕಿನ ಅನಿವಾರ್ಯ 
ಗಳಲ್ಲಿ ಸ್ತ್ರೀಯು ಸಾಂಪ್ರದಾಯಿಕ ಪಾತ್ರಕ್ಕೆ ಸೀಮಿತವಾಗ 
ಲಾರದ ಸೀಮಿತವಾಗಬೇಕಿಲ್ಲದ ಇಂದಿನ ಸಕ್ರಮಣ ಸ್ಥಿತಿ 
ಯಲ್ಲಿ 'ಸ್ತ್ರೀವಾದ' ಮಹಿಳೆಗೆ, ಮಹಿಳೆಯ ನಿಜ 
ವ್ಯಕ್ತಿತ್ವವನ್ನು ಪರಿಚಯಿಸ ಹೊರಟಿದೆ.” 


ಕಾದಂಬರಿ, ಕತೆ, ಕಾವ್ಯ... ಈ ಮೂರು ಸಾಹಿತ್ಯ 
ಪ್ರಕಾರಗಳಲ್ಲಿನ ಮಹಿಳೆಯರ 'ಕೊಡುಗೆ, ಸಾಧನೆ, 
ಬೆಳವಣಿಗೆಗಳನ್ನು ವಿಜಯಶ್ರೀ ಸಬರದ, ಸುಮಿತ್ರಾ 
ಬಾಯಿ ಬಿ. ಎನ್‌. ಹಾಗೂ ಚೆನ್ನಕ್ಕ ಎಲಿಗಾರ ಅವರು 
ಅನುಕ್ರಮವಾಗಿ ತಮ್ಮ ಲೇಖನಗಳಲ್ಲಿ ಸವಿವರವಾಗಿ 
ವಿವೇಚಿಸಿದ್ದಾರೆ. ಆಧುನಿಕ ಕನ್ನಡ ಸಾಹಿತ್ಯ ವಿಮರ್ಶೆ 
ಯಿಂದ ಗೌಣವಾಗಿ, ಅಂಚಿಗೆ ಸರಿಸಲ್ಪಟ್ಟ ಮಹಿಳಾ 


ಸಾಹಿತ್ಯವನ್ನು ಪ್ರಶ್ಯೇಕ ಸಾಹಿತ್ಯ ಪರಂಪರೆಯಲ್ಲಿ 
ಸ್ಥಾಪಿಸುವ ಪ್ರಯತ್ನವನ್ನು ಈ ಲೇಖನಗಳು ಮಾಡು 


WL 


ವೆ. ಕಥಾ ಸಾಹಿತ್ಯದಲ್ಲಿನ ಮಹಿಳೆಯ ಸಾಧನೆಗಳ 
ಇತಿ - ಮಿತಿಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸುವ 
ಪ್ರಯತ್ನವನ್ನು ಬಿ. ಎನ್‌. ಸುಮಿತ್ರಾಬಾಯಿ ಮಾಡಿ 
ದ್ದಾರೆ. “ಭಕ್ತ ಕವಯಿತ್ರಿಯರು” -- ಮಧುಕಿಶ್ವಾರ್‌ 


ರವರಿಂದ ಸಂಪಾದಿತವಾದ ಇಂಗ್ಲೀಷ್‌ ಪುಸ್ತಕವನ್ನು 


ಕುರಿತ ಜಿ. ರಾಜಶೇಖರರವರ ಪರಿಚಯಾತ್ಮಕ ಲೇಖನ. 


ಈ ಸಂಕಲನದ ಮತ್ತೊಂದು ಮಹತ್ವದ ಭಾಗ 


ಎಂದರೆ ಸೃಜನಶೀಲ ಲೇಖಕಿಯರು ತಮ್ಮ ಸೃಜನ. 


ಲ 
ಶೀಲತೆಯ ಸಾಮಾಜಿಕ, ಸಾಹಿತ್ಯಕ, ಸಾಂಸ್ಕೃತಿಕ 
ಪ್ರೇರಣೆಗಳನ್ನು ದಾಖಲಿಸುವ ಲೇಖನಗಳು. ವಿಜಯಾ 
ರವರ ಲೇಖನ ಬೀದಿ ನಾಟಕ'ದ ಅನುಭವಗಳನ್ನು 
ಅತ್ಯಂತ ನಿರುದ್ದಿಗ್ನ ಶೈಲಿಯಲ್ಲಿ ಹೇಳುತ್ತಾ ಹೋಗುತ್ತದೆ. 
ಹೊಸ ಪ್ರಕಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡ 
ವಿಜಯಾ ಬದುಕಿನ ಅನ್ವೇಷಣೆಗೆ ಮಾಧ್ಯಮವಾಗಿಯೂ 
ಆದನ್ನು ಬಳಸಿಕೊಂಡದ್ದು ವಿಶಿಷ್ಟವಾಗಿದೆ. “ಹೀಗ್ಮೈ, 


ತಾ| 


ಬೀದಿ ನಾಟಕಗಳ ಮೂಲಕ ನಾನು ನಿಜ ಬದುಕಿನ ಜೀದಿ 
ಗಿಳಿದಿದ್ದೆ,...”. ಕನ್ನಡ ಮಹಿಳಾ ಸಾಹಿತ್ಯಕ್ಕೆ ಮುಸ್ಲಿಂ 
ಸಂವೇದನೆಯ ಆಯಾಮ ಕಲ್ಪಿಸಿದ ಮಹತ್ವ ದ ಕಾದಂಬರಿ 
ಕಾರ್ತಿ ಸಾರಾ ಅಬೂಬಕ್ಕರ್‌ ತಮ್ಮ ಕೆಲವು ಸ್ರ್ರೀಪಾತ್ರ 
ಗಳ ಸೃಷ್ಟಿಗೆ ಕಾರಣವಾದ ಸನ್ನಿವೇಶಗಳನ್ನು ತಮ್ಮ 
ಲೇಖನದಲ್ಲಿ ನಿರೂಪಿಸಿದ್ದಾರೆ. ಕವಿತೆಯ ಮೂಲಕ 
ಬರವಣಿಗೆಗೆ ಕಾಲಿಟ್ಟ ಭಾಗೀರಥಿ ಹೆಗಡೆಯವರು 
ಕತೆಗಾರ್ತಿ ಆದ ಸಂದರ್ಭ, ಪ್ರೇರಣೆಗಳು ಸೃಜನ 
ಶೀಲತೆಯ ರಹಸ್ಯದ ಬಗೆಗಿನ ಬೆರಗಿನಲ್ಲಿ ನಿರೂಪಿತ 
ಗೊಂಡಿದೆ. ಹಾಗೆಯೇ ಸ. ಉಷಾರವರ ಲೇಖನ, 
"ಕವಿತೆಯ ಮಾಯೆ'ಯ ಹಿಂದಿರುವ ರಹಸ್ಯವನ್ನು 
ಸ್ವಾನುಭವದದ ಆಅಗ್ನಿಪರೀಕ್ಷೆಯ ತಪಸ್ಸಿನ ಮೂಲಕ 
ಭೇದಿಸಬಲ್ಲ ಹಂಬಲವನ್ನು ಹೊತ್ತಿದೆ. 


ಕೊನೆಯಲ್ಲಿ, ಸ್ತ್ರೀಯ ಲೋಕದೃಷ್ಟಿಯನ್ನು 
ಬಿಂಬಿಸುವ ಇದು ಪ್ರಾತಿನಿಧಿಕ ಗದ್ಯಭಾಗಗಳನ್ನು 
ನೀಡಿರುವುದು ಪುಸ್ತಕದ ಉಪಯುಕ್ತತೆಯನ್ನು ಹೆಚ್ಚಿ ಸಿದೆ. 


ಒಟ್ಟಿನಲ್ಲಿ ಸಂಪಾದಕರು ಅಚ್ಚುಕಟ್ಟಾಗಿ ಲೇಖನ 
ಗಳನ್ನು ಸಂಪಾದಿಸಿದ್ದಾರೆ. ಅಲ್ಲಲ್ಲಿ, ಇತರ ಲೇಖಕರ 
ಮಹತ್ವದ ವಿಮರ್ಶೆಯ ಮಾತುಗಳನ್ನು ಟಿಪ್ಪಣಿಯ 
ರೂಪದಲ್ಲಿ ಕೊಟ್ಟಿದ್ದಾರೆ. ಆದರೆ ಸಂಪಾದಕೀಯ 
ಲೇಖನದ ಭಾಗಕ್ಕೆ ಬಂದಾಗ ಮಾತ್ರ ಸಂಪಾದಿತ 
ಲೇಖನಗಳ ಹಿಂದಿನ ಸ್ತ್ರೀವಾದಿ ಆಶಯವನ್ನು ಅವರು 
ಅರ್ಥೈಸಿಕೊಳ್ಳುವಲ್ಲಿ ಸೋತಿದ್ದಾರೆಯೆ ಎಂಬ ಪ್ರಶ್ನೆ 
ಮೂಡುತ್ತದೆ. ರಾಮಕೃಷ್ಣ ಪರಮಹಂಸರ ತಿಂಡಿ 
ಪೋತತನದ ಕತೆಯೊಂದನ್ನು ಪ್ರಸ್ತಾಪಿಸುತ್ತಾ ಸಂಪಾದಕಿ 
ಕೇಳುವ ಪ್ರಶ್ನೆ ಅತ್ಯಂತ ಮುಗ್ಧವಾಗಿದೆ : “ಅಡಿಗೆ 
ಮಾಡುವವಳಿಗೆ ದೇವರನ್ನೇ ಕಾಣಿಸುವ ಶಕ್ತಿ ಇರುವು 
ದಾದರೆ ಕಿಂಚಿತ್‌ ಸಾಹಿತ್ಯವನ್ನು ಉಣಬಡಿಸುವ 
ಸಾಮರ್ಥ್ಯವಿಲ್ಲವೆ ?” ಆದರೆ ಈ ಮುಗ್ಧ ಪ್ರಶ್ನೆಯನ್ನು 
ಆಧ್ಯಾತ್ಮಿಕ ಪ್ರತೀಕವಾಗಿ ಬಳಸಿಕೊಳ್ಳುತ್ತಾರೆ, 
“ಪ್ರಕೃತಿ - ಪುರುಷ ಸಂಬಂಧವನ್ನು ಅದರ ಸಮಸ್ತ 
ಗೂಢತೆ ಗಾಢತೆಯೊಂದಿಗೆ ಬಿಂಬಿಸುವ” ಪ್ರಯತ್ನಗಳಾಗಿ 
“ಅಡಿಗೆ ಮನೆ ಸಾಹಿತ್ಯವನ್ನು ಅವರು ನೋಡಿದ್ದಾರೆ. 


ಸೃಜನಶೀಲ ಪ್ರೇರಣೆಯ ಸೆಲೆಯಾಗಿ "ಅಡಿಗೆ 


ಮನೆ'ಯ ಖಾಸಗಿ ಅನುಭವ ವಲಯ ಮುಖ್ಯವಾದುದು 
ನಿಜ. ಆದರೆ ಪ್ರೇರಣೆಯ ಇತರ ಅನಂತ ಸಾಧ್ಯತೆಗಳ 
ನ್ನೆಲ್ಲಾ ನಿರಾಕರಿಸಿ “ಅಡಿಗೆ ಮನೆ'ಗೆ ಮಾತ್ರ ಪಟ್ಟ 
ಕೊಟ್ಟಾ ಗ ಹುಟ್ಟುವ ಸಾಹಿತ್ಯಮೂಮಾಂಸೆ ಹೇಗಿರುತ್ತದೆ 
ಎಂಬುದಕ್ಕೆ ಸಂಪಾದಕರ ಮಾತುಗಳು ನಿರ್ದೇಶನ 
ಒದಗಿಸುತ್ತವೆ. 

ಅಡಿಗೆ ಮನೆ ಬಿಟ್ಟು ಹೊರಬರುತ್ತಿರುವ ಸಂದರ್ಭ 
ದಲ್ಲಿಯೇ ಅದರ ಮಹತ್ವವನ್ನು ಅರಿಯುತ್ತಿರುವುದಾಗಿ 
ಸವಿತಾ ಭಾವಿಸಿದ್ದಾರೆ. ಈ ಭಾವನೆಗೆ ಬಹುಶಃ ಎರಡು 
ಪ್ರಬಲ ಕಾರಣಗಳಿವೆ. ಮೊದಲನೆಯದು ಸ್ತ್ರೀವಾದದ 
ಬಗೆಗೆ, ಮಹಿಳಾ ಸಾಹಿತ್ಯದ ಬಗೆಗೆ ಪ್ರರುಷದೃಷ್ಟಿ 
ಕೋನದ ಮಿತಿಯಿಂದ ಹುಟ್ಟಿಕೊಂಡ ಪೂರ್ವಾಗ್ರಹಗಳು. 
ಮಹಿಳಾ ಸಾಹಿತ್ಯವನ್ನು ವಿಮರ್ಶಿಸುವ ಸಂದರ್ಭದಲ್ಲಿ 
ಕೆಲವು ಪುರುಷ ವಿಮರ್ಶಕರು ಸ್ತ್ರೀಸಂವೇದನೆಯ 
ಅನನ್ಯತೆಯನ್ನು ವಿಮರ್ಶೆಯ ಅಪೇಕ್ಷಣೀಯ ಅಂಶ 
ಪಾಗಿಟ್ಟುಕೊಂಡಿದ್ದಾರೆ. ಆದರೆ ಸ್ತ್ರೀಸಂವೇದನೆಯ 
ಅನನ್ಯತೆಯ ಬಗೆಗಿನ ಅವರ ಪರಿಕಲ್ಪನೆ ಮಾತ್ರ ಪರಿಮಿತ 
ವಾದುದು. ಮಹಿಳೆಯೊಬ್ಬಳ ದೈನಂದಿನ ಕೌಟುಂಬಿಕ 
ಆನುಭವ ವಿವರಗಳು, ತಾಯ್ತನ, ಬಸಿರು, ವಿರಹ, 
ಪ್ರೇಮ - ಈ ಚೌಕಟ್ಟಿನ ಒಳಗಿನ ಸಂವೇದನಾಶೀಲತೆ 
ಯನ್ನು ವ್ಯಕ್ತಪಡಿಸುವ ಉಪಮೆ, ರೂಪಕ, ಪ್ರತಿಮೆ 
ಗಳನ್ನು ಉಲ್ಲೇಖಿಸಿ ಮಹಿಳೆಯ  "ಅನನ್ಯ'ತೆಯ 
ಮಾದರಿ ಎಂದು ಕೊಂಡಾಡುವ ಉದಾರವಾದಿ ವಿಮರ್ಶೆ 
ಸಾಕಷ್ಟು ಬಂದಿದೆ. ವಿಮರ್ಶಕ ಡಿ. ಆರ್‌. ನಾಗರಾಜರು 
ಇದಕ್ಕೊಂದು ಸೈದ್ಧಾಂತಿಕ ರೂಪವನ್ನು ಕೊಟ್ಟು 
"ಗೃಹವಾದಿನಿ'' ಮಾದರಿಯನ್ನು ಸ್ಥಾಪಿಸುತ್ತಾರೆ. 
('ಸ್ತ್ರೀವಾದಿ ಸಾಹಿತ್ಯ ಮೀಮಾಂಸೆಯ ಸ್ವರೂಪ : 
ಸಮಸ್ಯೆಗಳು -. ಸಾಧ್ಯತೆಗಳು), ಡಾ. ಡಿ. ಆರ್‌. 
ನಾಗರಾಜ್‌, ಭಾರತೀಯ ಸ್ತ್ರೀವಾದ, ಸಂ. ಎಸ್‌. 
ಮನುಚಕ್ರವರ್ತಿ, ಅಕ್ಷರ ಪ್ರಕಾಶನ, ಸಾಗರ, 1993) 

ಗೃಹವಾದಿನಿ ಮಾದರಿಗೆ ಪ್ರತಿಯಾಗಿ "ಪರಂಪರೆ 
ಯನ್ನು ಪ್ರಶ್ನಿಸುವ, ಪ್ರತಿಭಟಿಸುವ “ಬ್ರಹ್ಮವಾದಿನಿ? 
ಮಾದರಿಯನ್ನು ನಿಲ್ಲಿಸಿ ಇವೆರಡರ ಮೇಳೈಸುವಿಕೆಯಲ್ಲಿ 
ಅತ್ಯುತ್ತಮ ಸಾಹಿತ್ಯವಿವೆ ಎಂಬ ಅಭಿಪ್ರಾಯಕ್ಕೆ ಅವರು 
ಬರುತ್ತಾರೆ. ಇದುವರೆಗಿನ ಸಾಹಿತ್ಯದಲ್ಲಿ ಈ ಎರಡು 
ರೀತಿಯ ಮಾದರಿಗಳಿರುವುದನ್ನು ಯಾರೂ ಬಪ್ಪ 
ಬಹುದು. ಆದರೆ ಸಾಹಿತ್ಯದ ಶ್ರೇಷ್ಠತೆಯ ಮಾನದಂಡ 


ಅಚಲ 9 


ವಾಗಿ ಇವೆರಡೂ ಮಾದರಿಗಳ ಸೇರುವಿಕೆ ಅತ್ಯಗತ್ಯ 
ಎಂದಾಗ ವರ್ತಮಾನದ, ಭವಿಷ್ಯದ ಮಹಿಳಾ ಸಾಹಿತ್ಯ 
ಸೃಷ್ಟಿಯನ್ನು ದೊಡ್ಡ ಸೀಮಿತತೆಯಲ್ಲಿ ಬಂಧಿಸಿದಂತಾಗಂ 
ತ್ತದೆ. ಮಹಿಳಾ ಸಮಸ್ಯೆಯನ್ನೂ ಮೂಲಭೂತವಾಗಿ 
ಸಾಹಿತ್ಯವನ್ನೂ ಮೂರಿದ ಚಾರಿತ್ರಿಕ ಗತಿಯ ಸಾಂಸ್ಕೃತಿಕ 
ಸಂದರ್ಭದಲ್ಲಿಟ್ಟು ನೋಡಿದಾಗ ಗೃಹವಾದಿನಿ ಪಾದರಿ 
ಅಪೇಕ್ಷಣೀಯ ಮಾದರಿಯಾಗಿ ಉಳಿಯಬೇಕೆನ್ನುವುದಂ 
ಪ್ರತಿಗಾಮಿ ವಿಚಾರವಾಗುತ್ತದೆ. ತಮ್ಮ ಬ್ರಹ್ಮಜ್ಞಾನದ 
ಆರಿವಿನ ಸ್ಫೋಟದಿಂದ ಗೃಹವಾದಿನಿ ಚೌಕಟ್ಟನ್ನು 
ಮೂರುವ ಪ್ರಕ್ರಿಯೆಯ ಚಾರಿತ್ರಿಕ ಆಯಾಮ ಇಲ್ಲಿ 
ಮುಖ್ಯವಾಗುತ್ತದೆ... ಹಾಗಾಗಿ ಶ್ರೇಷ್ಠ ಸಾಹಿತ್ಯದ 
ಬಗೆಗಿನ ಈ ವಮೂಮಾಂಸೆ ಚಾರಿತ್ರಿಕ ಆಯಾಮವನ್ನು 
ಸ್ಪರ್ಷಿಸುವುದಿಲ್ಲವಾದ ಕಾರಣ ಮಹಿಳಾ ಸಾಹಿತ್ಯ 
ಆಧ್ಯಯನದಮಟ್ಟಿಗಂತೂ ನಿರುಪಯುಕ್ತವೇ ಸರಿ. 
ಸವಿತಾರವರು "ಅಡುಗೆ ಮನೆ'ಯನ್ನು ಸಂಭ್ರವಿಂಸುವು 
ದಕ್ಕೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಇಂಥ 
ವಮೂಮಾಂಸೆಗಳೂ ಕಾರಣ. 


ಈ “ಅಡಿಗೆ ಮನೆ'ಯ ವೈಭವೀಕರಣ ಅನುಭವದ 
ವ್ಯಾಪಕತೆಯನ್ನು ಮಹಿಳೆಯ ಮಟ್ಟಿಗೆ ಕುಗ್ಗಿ ಸುವಂಥದು. 
“ಅಡಿಗೆ ಮನೆ ಬಿಟ್ಟು ಹೊರಬರುತ್ತಿರುವ ನಾವು 
ಹೋಗಂತ್ತಿರುವುದಾದರೂ ಎಳ್ತಿಗೆ ? ನಲ್ಲಿಯ ಮುಂದೆ, 
ಸೀಮೆಎಣ್ಣೆ ಡಬ್ಬ ಹಿಡಿದು ಅಂಗಡಿಯ ಮುಂದೆ... 
ಇದರಿಂದ ಪಡೆದದ್ದಕ್ಕಿಂತ ಕಳಕೊಂಡಿದ್ದೆ ಹೆಚ್ಚು 
ಅನ್ನಿಸುವ ಪರಿಸ್ಥಿತಿ : ಒಳಗೂ - ಹೊರಗೂ ದುಡಿತ; 
ಜೊತೆಗೆ ಹಿಂದೆ ಇದ್ದ ಅಲ್ಪಸ್ವಲ್ಪ ಆರಾಮದಲ್ಲೂ 
ಕಡಿತ್ಲ.”. 
ನಮ್ಮಿಂದ ಬೇಡುತ್ತಿರುವ ಕಿಂಚಿತ್‌ ಲಂಚವೇ ಇರಬಹುದು 
ಎಂದು ಅವರಿಗೆ ಎನಿಸುತ್ತದೆ. ಹೀಗೆ ದುಡಿಮೆಯ 
ಜವಾಬ್ದಾರಿಯಿಂದ ತನ್ನನ್ನು ಮುಕ್ತಗೊಳಿಸಿಕೊಳ್ಳುವ 
ನಗರ ಸಂಸ್ಕೃತಿಯ ಹಿನ್ನೆಲೆಯೂ ಅಡಿಗೆ ಮನೆ ಬಿಟ್ಟು 
ಬರಲು ಹಿಂಜರಿಯುವುದಕ್ಕೆ ಎರಡನೇ ಕಾರಣವಾಗಿರ 
ಬಹುದು. 

ಇದೇ ರೀತಿಯ ಹಿಂಜರಿಕೆ ಸ್ತ್ರೀ _ ಪುರುಷ 
ಸಂಬಂಧದ ಬಗೆಗಿನ ಅವರ ಈ ನಿಲಂವಿನಲ್ಲಿದೆ. 
“ಸಮಾನತೆ ಎನ್ನುವುದು ಎಂದಾದರೂ ಸಾಧಿಸಲ್ಪಡ 


10 ಅಚಲ 


ಈ ಸ್ಥಿತಿಯು ಬಿಡುಗಡೆ ಎಂಬ ಮರೀಚಿಕೆ' 


ಬಹುದಾದ ಸ್ಥಿತಿಯೇ ? ಅದು ಎಷ್ಟಾದರೂ ಏತ... 
ದೂತದ ಆಟವೇ ಸರಿ. ಏತ - ದೂತ, ದೂತ - ಏತ 
ಆಗಬಹುದಷ್ಟೇ. ಪರಸ್ಸರ ಪ್ರೀತಿಯ ಭಾವ ಮಾತ್ರ, 
ಈ "ನಾನು ನೀನು ಎಂಬ ಭಾವ ಕರಗಿಸಬಲ್ಲುದು. 
ಯಾಕ್ಲೊ.. ಇದು ಗುರಿಯಿಲ್ಲದ ನಡಿಗೆ, ಉತ್ತರವಿಲ್ಲದ 
ಪ್ರಶ್ನೆಯೆಂದೇ ಭಾಸವಾಗುತ್ತಿದೆ.” ಹೀಗೆಯೇ ಮಹಿಳಾ 
ಸಾಹಿತ್ಯವನ್ನು ಪುರುಷ ಸಾಹಿತ್ಯದ ಹಿಡಿತದಲ್ಲಿ ಇರುವಂತೆ 
ತೋರುವ ಗಾಳಿಪಟಕ್ಕೆ ಸವಿತಾ ಹೋಲಿಸುತ್ತಾರೆ. ಈ 
ಗಾಳಿಪಟದ ಹೋಲಿಕೆ ಎಷ್ಟು ಅಪಾಯಕಾರಿ ಎಂದರೆ 
ಇಡೀ ಮಹಿಳಾ ಸಾಹಿತ್ಯದ ಸೃಜನಶೀಲತೆಯ ಅನಂತ 
ಸಾಧ್ಯತೆಗಳನ್ನೆಲ್ಲಾ ನಿರ್ಲಕ್ಷಿಸಿ, ಬಂಧಿತ ಸ್ಥಿ ತಿಯಲ್ಲಿಡಂ 
ವಂಥದು. ಸೂತ್ರಧಾರನಿಂದ ಸ ಶ್ವೈತಂತ್ರವಾಗಿ ಮೇಲೇರಿ 
ಹಾರ ಬಯಸುವ ಗಾಳಿಪಟದ ಅವಸ್ಥೆ ಎಂಥದ್ದೆಂಬುದನ್ನು 
ಅವರ ಬಾಯಿಂದಲೇ ಕೇಳೋಣ! : “ಗಾಳಿಪಟ 
ಯಾವುದೋ,... ಮರಕ್ಕೆ ಸಿಕ್ಕಿ ಹಾಕಿಕೊಳ್ಳಬಹುದು, 
ಯಾವುದೊ ಮುಳ್ಳುಕಂಟಿಗೆ ತಗುಲಿಕೊಂಡು ಹರಿದು 
ಹೋಗಲೂಬಹುದು, ನದಿಗೆ ಬಿದ್ದು ಒದ್ದೆಯಾಗಲೂ 
ಬಹಂದ್ಲು...”. ಅಂತಿಮವಾಗಿ ಈ ಅವಸ್ಥೆ ಗಳನ್ನೆಲ್ಲಾ 
ದಾಟಿದ ಗಾಳಿಪಟ ಸೂತ್ರಧಾರನ ಬಳಿಹೋಗಿ “ಈಗ 
ನೀನು ಗಾಳಿಪಟವಾಗು. ಗಾಳಿಯೊಂದಿಗೆ ತೇಲಿ 
ಹೋಗ್ಲಿ. ನೋಡು” ಎಂದು ತಾನೇ ಸೂತ್ರ 
ಹಿಡಿಯಲೂ ಬಹುದಂತೆ. ಗಾಳಿಪಟಕ್ಕೆ ಕೊಟ್ಟ ಈ 
ಈ ಸ್ವಾತಂತ್ರ್ಯದ ದುಷ್ಪರಿಣಾಮದ ಬಗೆಗೆ, 
ಸಂಪಾದಕಿಯ ಕಳಕಳಿ ಅಪಾರ : “ಸದ್ಯ ಶೋಷಣೆ 
ಗಳೊಳಪಡುತ್ತಿರುವವಳು ಮುಂದೊಂದು ದಿನ 
ಶೋಷಕಿಯ ಸ್ಥಾನ ಅಲಂಕರಿಸಬೇಕಾಗಿ ಬಂದರೆ ಅದೆಂಥ 


ಗೆಲುವು?” ಹಾಗಾದ ಘಟನೆಗಳೇ ಚರಿತ್ರೆಯಲ್ಲೂ 
ವರ್ತಮಾನದಲ್ಲೂ ಹೆಚ್ಚಂತೆ ! ಆದ್ದರಿಂದ ಸ್ತ್ರೀ 


ಶೋಷಣೆಯ ಯಥಾಸ್ಥಿ ತಿವಾದವನ್ನು ಒಪ್ಪಿಕೊಳ್ಳಲೂ 
ಆಗದ, ಬಂಧಮುಕ್ತ ಸ್ವಾತಂತ್ರ್ಯದ ಆದರ್ಶವನ್ನು 
ಕಲ್ಪಿಸಿಕೊಳ್ಳಲೂ ಆಗದ ಮಧ್ಯದಲ್ಲೆಲ್ಲೋ ಸವಿತಾ 
ನಿಂತಂಬಿಡುತ್ತಾರೆ. ಬದಲಾವಣೆಯ ಸಾಧ್ಯತೆಗಳು 
ಇನ್ನೂ ಎಚ್ಚರ, ಪ್ರತಿಭಟನೆ, ಹೋರಾಟದ ಹಂತದ 
ಕಷ್ಟದ ಹಾದಿಯಲ್ಲಿರುವಾಗ, ಮಹಿಳೆಯೂ ಶೋಷಕಿ 
ಯಾಗಿಬಿಡುವ ಎಚ್ಚರಿಕೆಯ ಪ್ರಶ್ನೆಯನ್ನು ಅತಿಯಾಗಿ 
ವೈಭವೀಕರಿಸುವುದು ಬೇಡ. ಮಹಿಳಾ ಹೋರಾಟದ 
ಕಾವನ್ನು ಅನೇಕ ರೀತಿಯಲ್ಲಿ ದಮನಗೊಳಿಸಲಾಗು 


ತ್ತಿರುವ ಪ್ರಯತ್ನಗಳಲ್ಲಿ ಇದೂ ಒಂದು ಸೇರ್ಪಡೆ 
ಯಾಗುವ ಅಪಾಯವಿದೆ, ಇಂಥ ಅಪಾಯಗಳ ನಡುವೆ 
ಕೆಲಸ ಮಾಡುವ ಯಾರೇ ಆಗಲಿ ಮೈಯೆಲ್ಲಾ ಕಣ್ಣಾಗಿಸಿ 
ಕೊಳ್ಳಬೇಕಾಗುತ್ತದೆ. ಸಂಪಾದನೆ, ವಿಮರ್ಶೆ, ಸೃಜನ 
ಶೀಲ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಾಗ ತಾತ್ತ್ವಿಕ 
ವಿಚಾರಗಳಿಂದ ಹಿಡಿದು ದಿನನಿತ್ಯದ ಭಾಷಾಬಳಕೆಯ 


ಬಗೆಗೆ ಕೂಡ ಸೂಕ್ಷ್ಮ ಎಚ್ಚರವಹಿಸಬೇಕಾಗುತ್ತದೆ. 


ಸ್ತೀ ವಿರೋಧಿ ಧೋರಣೆಗಳು ಬಹಳ ಸೂಕ್ಷ್ಮ 
ವಾಗಿ ನಮ್ಮ ದಿನಬಳಕೆಯ ಭಾಷಾ ವ್ಯಾಪಾರದಲ್ಲಿ 
ಕಾಣಿಸಿಕೊಳ್ಳುತ್ತವೆ. ಸ್ತ್ರೀಪುರುಷ ಸಂಬಂಧವನ್ನು 


ಸ್ಥಿರೀಕರಿಸುವ ಕೆಲ ಸಿದ್ಧಉಪಮೆ ರೂಪಕಗಳ ಬಳಕೆ 
ನಮ್ಮಲ್ಲಿ ಇವೆ. ಹೂ _ ದುಂಬಿ, ನದಿ- ಸಾಗರ, 
ವೀಣೆ. ವೈಣಿಕ, ಲತೆ... ಮರ, ಮಲ್ಲಿಗೆ . ಮಾಮರ, 
ಇತ್ಯಾದಿ. ಈ ಹೋಲಿಕೆಗಳ ಸೌಂದರ್ಯಾತ್ಮಕ 
ಉಪಯುಕ್ತತೆಗಿಂತ ಸ್ತ್ರೀಯನ್ನು ಅಸವಕಾನತೆಯ ನೆಲೆಗೆ 
ದೂಡುವಲ್ಲಿ ಅವು ವಹಿಸುವ ಪಾತ್ರ ಗಮನಾರ್ಹ 
ವಾದುದು. ಹೆಣ್ಣನ್ನು ಮಲ್ಲಿಕಾಲತೆ ಎಂದೂ ಈ 
ಗಂಡನ್ನು ಮಾಮರವಂದೂ ಹೋಲಿಸಿ ಸಂಬಂಧ ಕಲ್ಪಿಸಿ 
ದಾಗ, ನಿರ್ದಿಷ್ಟ ಸಾಮಾಜಿಕ ಚೌಕಟ್ಟಿನಲ್ಲಿನ ಹೆಣ್ಣಿನ 
ಹಾಗೂ ಗಂಡಿನ ಸ್ಥಾನಮಾನವನ್ನೂ ಈ ಹೋಲಿಕೆ 
ನಿರ್ದೇಶಿಸುತ್ತಿರುತ್ತದೆ. ಭದ್ರವಾಗಿ ನಿಲ್ಲಬಲ್ಲ ಮರವು 


ಜಾ 


ಗಂಡಿನ ದೈಹಿಕ ಸಾಮರ್ಥ್ಯವನ್ನೂ ಬಳಕಂತ್ತ ಮರಕ್ಕೆ” 
ಸುತ್ತುವ ಲತೆಯು ಹೆಣ್ಣಿನ ಪರಾವಂಬಿತ ಸ್ಥಿತಿಯನೂ _ 
ಸೂಚಿಸುವಂತಹದು, ಇಷ್ಟೇ ಅಲ್ಲ, ಒಂದು ಮರ 
ಹಲವಾರು ಲತೆಗಳಿಗೆ ಏಕಕಾಲಕ್ಕೆ ಆಶ್ರಯ ನೀಡಬಲ್ಲದು. 
ಅದೇ ಲತೆಯಾದರೋ ಮರವನ್ನು ಅರ್ಥ ಸುತ್ತಿ ನಿಂತು 
ಬೇಸರವಾಯಿತೆಂದು ಬೇರೊಂದು ಮರವನ್ನು ಬಳಸಿ 
ಸುತ್ತುವ ಹಾಗಿಲ್ಲ. ಒಂದು ಸಾಮಾಜಿಕ ಚೌಕಟ್ಟಿನಲ್ಲಿ 
ಗಂಡಿಗೆ ದೊರಕುವ ರಿಯಾಯಿತಿಗಳನ್ನೂ ಹೆಣ್ಣಿಗೆ ವಿಧಿಸ 
ಲಾಗಿರುವ ನಿರ್ಬಂಧಗಳನ್ನು ಇಂಥ ಹೋಲಿಕೆಗಳು 
ಸ್ಪಷ್ಟವಾಗಿ ಸೂಚಿಸುತ್ತವೆ. ಆದ್ದರಿಂದ, ಮಲ್ಲಿಗೆ - 
ಮಾಮರ, ಏತ - ದೂತ, "ಬೆರಳು - ಭಾವ? ಸಂಬಂಧ 
ಗಳ ಎಳೆಯನ್ನು ಹಿಡಿದು ಹೊರಟರೆ ಉತ್ತರವಿಲ್ಲದ 
ಪ್ರಶ್ನೆಗಳೇ ಎದುರಾಗುತ್ತವೆ. ಹೋಲಿಕೆ ನೀಡುವು 
ದಾದರೂ ಅಸಮಾನತೆಯನ್ನು ಬಿಂಬಿಸುವ ಹೋಲಿಕೆಗಳ 
ಬದಲು ಸಮಾನತೆಯನ್ನು  ಸೂಚಿಸಲ್ಲವಂಥವನ್ನು 
ಹುಡುಕಬಹುದಲ್ಲ. ಏನಿಲ್ಲವೆಂದರೂ ಸೂಜಿ - ದಾರ 
ದಂತಹುಗಳನ್ನು. ಕೊನೆಯದಾಗಿ, ಒಂದು ಮಾತು : 
ತನ್ನನ್ನು ತಾನೇ ಮಲ್ಲಿಗೆ ಎಂದು ಕರೆದುಕೊಳ್ಳುವ 
ಮಹಿಳೆ ಹೊರಟಿದೆಲ್ಲಿಗೆ ಎನ್ನುವುದಂ ನಮಗೂ ಒಂದು 
ಪ್ರಶ್ನೆಯೇ... ಹೊರಟಿದ್ದೇ ನಿಜವಾದರೆ, ಬಂದು 
ಸೇರಿದ್ದು ಮಾತ್ರ ಹಿಂದಿದ್ದಲ್ಲಿಗೇ ಎನ್ನುವುದು ನಿಜಕ್ಕೂ 
ಬೇಸರದ ಸಂಗತಿ. ಥ್ರ 


ಜಮನಾಲಾಲ್‌ ಬಜಾಜ್‌ ಪ್ರಶಸ್ತಿ ವಿಜೇತೆ 
—ಗೆಡಾಂಗ್‌ ಬಾಗೋಸ್‌ ಓಕಾ 


ಇಂಡೋನೇಷ್ಯಾದ ಬಾಲಿ ದ್ವೀಪದಲ್ಲಿ ಜನಿಸಿದ ಓಕಾ (3-10-1921) ಮಹಿಳೆಯರ, ಮಕ್ಕಳ ಏಳಿಗೆಗಾಗಿ. 


ದುಡಿಯುತ್ತಿರಂವ ಅಪರೂಪದ ಗಾಂಧಿವಾದಿ ಮಹಿಳೆ. 


ಶಾಂತಿಯುತವಾಗಿ ಸ್ವಂತ ಸಂಸ್ಕೃತಿಯ ವೈಶಿಷ್ಟ್ಯ ಬಿಟ್ಟು ಕೊಡದೆ ಪ್ರಗತಿ ಸಾಧಿಸಲು 
ಮಾರ್ಗ ಎಂದು ನಂಬಿ "ಬಾಲಿ ಶಾಂತಿ ಸೇನಾ ಪ್ರತಿಷ್ಠಾನ” ಸ್ಥಾಪಿಸಿದರು. 


ಗಾಂಧಿಯವರ ಜೀವನ ದರ್ಶನಕ್ಕೆ ಮಾರುಹೋದ ಈಕೆ 


ಗಾಂಧಿವಾದವೊಂದೇ 
ಸರ್ವೋದಯ ತತ್ವಗಳ ಆಧಾರವುಳ್ಳ 


ಶಾಲೆಗಳು, ಆರೋಗ್ಯ ಕೇಂದ್ರಗಳು, ಕೃಷಿ ಕ್ಷೇತ್ರಗಳು, ನಿಸರ್ಗ ಚಿಕಿತ್ಸಾ ಕೇಂದ್ರಗಳನ್ನು ಈ ಪ್ರತಿಷ್ಠಾನ ನಡೆಸುತ್ತಿದೆ. 


ಏವಿಧ ಜನಾಂಗಗಳಿಗೆ ಪ್ರತ್ಯೇಕ ಕಾನೂನುಗಳಿರುವಲ್ಲಿ ಸ್ತ್ರೀಯರಿಗೆ ನ್ಯಾಯ ದೊರೆಯದು. 


ಶಿಕ್ಷಣದ ಮೂಲಕ ಮಾತ್ರ 


ವಿಮೋಚನೆ ಸಾಧ್ಯವೆನ್ನುವ ಓಕಾ ಮಂಂದಿನ ಶತಮಾನ ಮಹಿಳೆಯರ ಯುಗ ಎಂದು ನಂಬಿದ್ದಾರೆ. "ಮಹಿಳೆ ಅಹಿಂಸಾ 


ಮೂರ್ತಿ. 


ಆದರೆ ಅಬಲೆಯಲ್ಲ, ಎಂಬ ಗಾಂಧಿ ವಾಕ್ಯ ಈಕೆಗೆ ನಂಬಿಕೆಯ ಆಸರೆ. 


ಇತ್ತೀಚೆಗೆ ಜಮುನಾಲಾಲ್‌ ಬಜಾಜ್‌ ಪ್ರಶಸ್ತಿ ಗಳಿಸಿದ ಓಕಾಗೆ ಅಚಲಾದ ಅಭಿನಂದನೆಗಳು. 


Ee 


ಅಚಲ 11 


1946 - 


194767 


1975 


1979 


1980 


1985 
1990 
1993 


1995 


1995 


12 ಅಚಲ 


ಅಭಿವೃದ್ದಿಯ ಹೆಜ್ಜಿಯತ್ತ..... 


ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡುವುದನ್ನು ಒತ್ತಾಯಿಸಲು ಯುನೈಟೆಡ್‌ ನೇಷನ್ಸ್‌ ನ 


ಆರ್ಥಿಕ ಮತ್ತು ಸಾಮಾಜಿಕ ಕೌನ್ಸಿಲ್‌ನಿಂದ "ಮಹಿಳಾ ಸ್ಥಾನಮಾನ ಕುರಿತ ಸಮಿತಿ'ಯ ಸ್ಥಾಪನೆ. 


ಈ ಸಮಿತಿಯಿಂದ ಮಹಿಳೆಯ ವಿರುದ್ಧದ ಎಲ್ಲ ತಾರತಮ್ಯವನ್ನು ನಿವಾರಿಸಲು, ಅಂತರ 
ರಾಷ್ಟ್ರೀಯ ನೀತಿ ಮತ್ತು ನಿಯಮಗಳನ್ನು ರೂಪಿಸುವುದಕ್ಕಾಗಿ ಮತ್ತು ಇವುಗಳ ವಾಖ್ಯಾನ, 
ಕಾನೂನುಬದ್ಧವಾಗಿಸುವಿಕೆಯ ಪ್ರಯತ್ನ. 
ಶೆ ಅಂತರರಾಷ್ಟ್ರೀಯ ಮಹಿಳಾ ವರ್ಷ. 
ರ್ರ ಮೆಕ್ಸಿಕೋ ಪಟ್ಟಣದಲ್ಲಿ ಮೊದಲ ಯುನೈಟೆಡ್‌ ನೇಷನ್ಸ್‌ನ ಜಾಗತಿಕ ಮಹಿಳಾ ಸಮಾವೇಶ. 
ಚರ್ಚಿಸಲ್ಪಟ್ಟ ಮುಖ್ಯ ವಿಷಯಗಳು: 3೫ ಸಮಾನತೆ 
ರ ಅಭಿವೃದ್ಧಿ 
೫ ಶಾಂತಿ 
ಸ ಯುನೈಟೆಡ್‌ ನೇಷನ್ಸ್‌ 1976-85ರನ್ನು ಅಂತರರಾಷ್ಟ್ರೀಯ ಮಹಿಳಾ ದಶಕವೆಂದು 
ಘೋಷಿಸಿತು. 


ಮಹಿಳೆಯ ವಿರುದ್ಧದ ಎಲ್ಲ ರೀತಿಯ ತಾರತಮ್ಯವನ್ನು ನಿವಾರಿಸುವ ಸಲುವಾಗಿ ಯುನೈಟೆಡ್‌ 
ನೇಷನ್ಸ್‌ನ ಜನರಲ್‌ ಅಸೆಂಬ್ಲಿಯು ಸಮಾವೇಶವನ್ನು ಕರೆಯಿತು. 

ರೇ ಕೋಪೆನ್‌ ಹೆಗೆನ್‌ನಲ್ಲಿ ಎರಡನೆಯ ಯುನೈಟೆಡ್‌ ನೇಷನ್ಸ್‌ನ ಜಾಗತಿಕ ಮಹಿಳಾ ಸಮಾವೇಶ: 
೫ ವಿಶೇಷವಾಗಿ ಮಹಿಳೆಯರ ವಿರುದ್ಧದ ಕ್ರೌರ್ಯ, ದೌರ್ಜನ್ಯದ ಚರ್ಚೆಯನ್ನು ಕೇಂದ್ರೀಕರಿಸ 
ನೈರೋಬಿಯಲ್ಲಿ ಮೂರನೆಯ ಯುನೈಟೆಡ್‌ ನೇಷನ್ಸ್‌ನ ಜಾಗತಿಕ ಸಮಾವೇಶ. 2000ನೇ 
ಇಸವಿಯೊಳಗೆ ಮಹಿಳೆಯರ ಬೆಳವಣಿಗೆಗೆ ವಿವಿಧ $॥/8166165 ರೂಪಿಸುವುದು. 

ನೈರೋಬಿ ಸಮಾವೇಶದಲ್ಲಿ ನಡೆದ ನೈ ರೋಜಿ Forward looking Strategiesನ ಪುನರ್‌ 
ಮೌಲ್ಯ. 
ವಿಯನ್ನಾದಲ್ಲಿ ನಡೆದ ಮಾನವ ಹಕ್ಕುಗಳನ್ನು ಕುರಿತ ಜಾಗತಿಕ ಸಮಾವೇಶದಲ್ಲಿ "ಮಹಿಳೆಯರ 
ಹಕ್ಕುಗಳನ್ನು ಮಾನವ ಹಕ್ಕು?ಗಳೆಂದು ತೀರ್ಮಾನಿಸಲಾಯಿತು. 


ಚೀನಾದ, ಬೀಜಿಂಗ್‌ನಲ್ಲಿ ನಾಲ್ಕನೇ ಮಹಿಳಾ ಜಾಗತಿಕ ಸಮಾವೇಶವನ್ನು ಯುನೈಟೆಡ್‌ 
ನೇಷನ್ಸ್‌ ನಡೆಸಲಿದೆ. 


' ಇಲ್ಲಿ ಚರ್ಚಿಸಲಾಗುವ ಮುಖ್ಯ ವಿಷಯಗಳು : ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರವನ್ನು 


ಕುರಿತಂತೆ ವಿಶ್ವ ಸಮೂಕ್ಷೆ ಮತ್ತು ಅದನ್ನು ಕ್ರಿಯಾರೂಪದಲ್ಲಿ ತರಲು ಒಂದು ` 
ವೇದಿಕೆಯ ಅಸ್ತಿತ್ವ. 
ಸಾಮಾಜಿಕ ಅಭಿವೃದ್ಧಿ ಕುರಿತ ಶೃಂಗಸಭೆ. 


ಕೋಪೆನ್‌ ಹೆಗನ್‌, ಡೆನ್‌ಮಾರ್ಕ್‌ನಲ್ಲಿ ಸಾಮಾಜಿಕ ಅಭಿವೃದ್ಧಿ ಯನ್ನು ಕುರಿತ ಜಾಗತಿಕ 
ಶೃಂಗಸಭೆ. rh 


೫ ಮಹಿಳಾ ಹಕ್ಕುಗಳು $ 


ರ ಪರ್ಯಾಯ ಅಭಿವೃದ್ಧಿ: ಮಾದರಿಗಳು 


x 


"ಗುರುತಿನ ರಾಜಕೀಯ : 


ನಾಲ್ಕನೇ. ಯುನೈಟೆಡ್‌ ನೇಷನ್ಸ್‌ ಮಹಿಳಾ ಸಮಾವೇಶ 
ಬೀಜಿಂಗ್‌, ಸೆಪೈಂಬರ್‌ 1995 


ಭಾರತದ ಆದ್ಯತೆಯ ವಿಷಯಗಳು 


— ದೌರ್ಜನ್ಯ 

— ಮಿಲಿಟರೀಕರಣ 

— ಶಾಂತಿ 

— ವಿದ್ಯಾಭ್ಯಾಸದ ಹಕ್ಕು 

— ಆದಿವಾಸಿ ಜನಾಂಗ/ದಲಿತ/ಬುಡಕಟ್ಟು ಜನಾಂಗದ ಮಹಿಳೆಯರ 
ಕಾನೂನಿನ ಹಕ್ಕುಗಳು. 


— ರಚನಾತ್ಮಕ ಹೊಂದಾಣಿಕೆಯ ಕಾರ್ಯಕ್ರ ಮಗಳು 
— ವಿಜ್ಞಾನ ಮತ್ತು ತಂತ್ರಜ್ಞಾನ 

— GATT 

— ಬೌದ್ಧಿಕ ಸಂಪತ್ತಿನ ಹಕ್ಕು 

— ಬಡತನ 

ಟ್‌ ಸ್ಮಳಾಂತರಿಸುವಿಕೆ 

— ಜೀವನಾವಶ್ಯಕ ಆದಾಯ 

೨. ಪರಿಸರ 


— ಮಾನವ ವಸತಿ ಸೌಕರ್ಯಗಳು 
ರಾಜಕೀಯ ಅಧಿಕಾರ ಪಡೆಯುವಿಳೆ : 


೨. ಧಾರ್ಮಿಕ ಮೂಲಭೊತವಾದಿತನ 

— ಕೋಮುವಾದ ಮತ್ತು ಜಾತಿವಾದ 
ಮಹಿಳೆ ಮತ್ತು ಆರೋಗ್ಯ : 
ಪ್ರಭುತ್ವ ಮತ್ತು ಮಹಿಳಾ ಚಳವಳಿಯೊಂದಿಗೆ ಅದರ ಸಂಬಂಧ ; 
ಒಂಜಿ ಮಹಿಳೆ | 


ದಕ್ಷಿಣ ಏಷ್ಯಾದ ಆದ್ಯತೆಯ ವಿಷಯಗಳು 


ತೇ ರಾಜಕೀಯ ಅಧಿಕಾರ ವಹಿಸಂವಿಕೆ. 
ಸ ಮಾನವ ಹಕ್ಕುಗಳು 
ಸ ಅಭಿವೃದ್ಧಿ ಮಾದರಿಗಳು/ಆರ್ಥಿಕ/ಶ್ರಮಸಂಪತ್ತಿನ ನಿಯಮಾವಳಿಗಳು. 


ಅಚಲ 13 


Ww 


ಬೀಜಿಂಗ್‌ ಸಮಾವೇಶದ ತಾತ್ವಿಕ ಆಧಾರವನ್ನು ಪ್ರಶ್ನಿಸಿದ 
ಮಹಿಳಾ ಸಮಾವೇಶ 


ದೆಹಲಿಯಲ್ಲಿ ಜರುಗಿದ ಮಹಿಳಾ ಸಮಾವೇಶವು 
ಬೀಜಿಂಗ್‌ನಲ್ಲಿ ನಡೆಯಲಿರುವ ಯುನೈಟೆಡ್‌ ನೇಷನ್ಸ್‌ 
ವ್ಯವಸ್ಥೆ ಮಾಡಿರುವ ಸಮ್ಮೇಳನದ ತಾತ್ವಿಕ ಆಧಾರವನ್ನೇ 
ಈ ರೀತಿ ಪ್ರಶ್ನಿಸುತ್ತದೆ : 


ನಾವು ಮಹಿಳೆಯರಂ, ಮಹಿಳಾ ಕಾರ್ಮಿಕರು, 


ಕೃಷಿಕ ಮಹಿಳೆಯರು, ಉತ್ಪಾದಕರು, ಗ್ರಾಹಕರು 
ಮತ್ತು ಪ್ರಜೆಗಳು, ಈ ಕೆಳಗಿನವುಗಳನ್ನು 
ಪ್ರಶ್ನಿಸುತ್ತೇವೆ : 

"ಅಭಿವೃದ್ಧಿಯ ಪ್ರಧಾನವಾಹಿನಿಯತ್ತ ಮಹಿಳೆ 


ಯರ ಐಕ್ಯತೆ” ಎಂಬ ಫ್ಲೋಷಣೆಯಡಿ ನಡೆಯುತ್ತಿರುವ 
ಜಾಗತಿಕ ಪ್ರಯತ್ನದಿಂದ ಮಹಿಳೆಯ ಅಸಮಾನತೆ, 
ಬಂಧನ ಮತ್ತು ಹಿನ್ನಡೆಯುಂಟಾಗಲಿರುವ ರೀತಿಯನ್ನು 
ಮೊದಲು ಪ್ರಶ್ನಿಸುತ್ತೇವೆ. ಈ ಅಭಿವೃದ್ಧಿಯ 
ಹಾದಿಯು ಕೆಲವರಿಗೆ ಪ್ರಗತಿಯಾದರೆ, ಬಹುಮಂದಿಗೆ 
ಹಾನಿಯಾಗಿದೆ. ಕೆಲವರಿಗೆ ಶಾಂತಿ ದೊರಕಿದ್ದರೆ, ಬಹಳ 
ಮಂದಿಗೆ ಹಿಂಸೆ, ದೌರ್ಜನ್ಯಗಳೇ ದೊರೆತಿವೆ. ಈ 
ಅಭಿವೃ ದ್ಧಿ ಯೋಜನೆಗಳಿಂದ ಮಹಿಳೆಯರ ಹಿತಾಸಕ್ತಿಗಳು 
ಕಾಯುವುದಿಲ್ಲವಾದ್ದ ರಿಂದ, ಮಹಿಳಾ ಚಳುವಳಿಗಳು ಈ 
ಒತ್ತಾಯದ ಈ ಅಭಿವೃದ್ಧಿ ಮಾದರಿಗಳನ್ನು ಒಪ್ಪಿ 
ಕೊಳ್ಳ ಲು ಸಾಧ್ಯವಿಲ್ಲ. 
ಮನುಷ್ಯನ ಅಸ್ತಿತ್ವವನ್ನು ನಿರ್ಣಯಿಸುವ ಏಕೈಕ 
ಪ್ರಜಾಸತ್ತಾತ್ಮಕ ಮಾರ್ಗ ಮಾರುಕಟ್ಟೆ ಎಂಬ ಸಿದ್ಧಾಂತ 
ವನ್ನು ನಿರಾಕರಿಸುತ್ತೇವೆ. 


ಯಾವುದೇ ಸಾಮ್ರಾಜ್ಯಶಾಹಿ ಪಟ ಮತ್ತು 
ಹಣಕಾಸು ಸಂಸ್ಥೆ ಗಳ ಒತ್ತ ಡವಲ್ಲದೆ ಅಭಿವೃ ಪಥವನ್ನು 
ಆರಿಸಿಕೊಳ್ಳ | ಬಹುಧಾದ ಸಾ ತಂತ್ರ $ವನ್ನು pe 
ಹಕ್ಕಾಗಿ ಎಲ್ಲ ರಾಷ್ಟ್ರಗಳ ಸ್ಥಿ ೇಕರಿಸುವಂತಾಗಬೇಕು. 
ಇಂತಹ ರಾಷ್ಠಿ ಕೀಯ ಚೌಕಟ್ಟಿ ನಲ್ಲಿ ಮಾತ್ರ ಮಹಿಳೆಯರು 
ತಮ್ಮ ಹಕ್ಕುಗಳನ್ನೂ ಸಮರ್ಥಿಸಿಕೊಳ್ಳ ಬಲ್ಲರು. 

ನಾವು ರಚನಾತ್ಮಕ ಪರಿವರ್ತನೆಯನ್ನು 


34 ಅಚಲ 


ಒತ್ತಾಯಿಸುತ್ತೇವೆಯೇ ಹೊರತು ರಚನಾತ್ಮಕ 
ಹೊಂದಾಣಿಕೆಯನ್ನಲ್ಲ. ರಚನಾತ್ಮಕ ಹೊಂದಾಣಿಕೆ 
ಯಿಂದ ಬಡತನ, ಕ್ಷಾಮಗಳು ಹೆಚ್ಚಾಗಿ ಸ್ತ್ರೀಪುರುಷರ 
ನಡುವೆ ಬಡತನದ ಹಂಚಿಕೆಯಾಗಬಲ್ಲುದು. ಆದರೆ 
ರಚನಾತ್ಮಕ ಪರಿವರ್ತನೆಯಾದಾಗ ದೇಶದ ಸಂಪತ್ತಿನ 
ಮರುಹಂಚಿಕೆಯಾಗಿ ಸ್ತ್ರೀಪ್ರರುಷರ ನಡುವೆ ಸಮಾನ 
ಹಕ್ಕುಗಳು ಸಾಧ್ಯವಾಗುತ್ತವೆ. 


ಬೀಜಿಂಗ್‌ ಸಮಾವೇಶಕ್ಕೆಂದು ಸಿದ್ಧಪಡಿಸಿರುವ 
ದಾಸ್ತಾವೇಜಿನಲ್ಲಿ ಮಹಿಳೆಯರನ್ನು ಕುರಿತ ಮುಖ್ಯ 
ವಿಷಯವೇ ನಾಪತ್ತೆಯಾಗಿದೆ. ಅದೆಂದರೆ, ಮಹಿಳೆಯರ 
ದುಸ್ಥಿತಿಗೆ ಮೂಲಕಾರಣವನ್ನು ಗಂರುತಿಸದೇ ಇರುವುದು 
ಒಳ್ಳೆಯ ಆಶಯಗಳಿಂದ ಕೂಡಿದ ಹೇಳಿಕೆಗಳು ಮಾತ್ರ 
ಈ ದಾಸ್ತಾವೇಜಿನಲ್ಲಿದೆ. ಜಾಗತಿಕ ನೆಲೆಯಲ್ಲಿರುವ 
ಶ್ರೇಣೀಕರಣವನ್ನೂ ಕೂಡ ಇದು ಪ್ರಶ್ನಿಸುವುದಿಲ್ಲ. 


ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಈ ಕೆಳಗಿನ ಸಲಹೆ, 
ಸೂಚನೆಗಳನ್ನು ಮಾಡುತ್ತೇವೆ. 


1. ದುಡಿಮೆ ಮತ್ತು ಪರಿಸರಕ್ಕೆ ಸಂಬಂಧ 
ಪಟ್ಟಂತೆ ಬಹುರಾಷ್ಟ್ರಿ €ಯ ಕಂಪೆನಿಗಳು ಶೋಷಣೆಯನ್ನು 
LN 'ಹುನ್ನೈ ಟೆಡ್‌ ನೇಷನ್ಸ್‌ ಸಂಸ್ಥೆ ಯು 
ಒಂದು ನಿಯಂತ್ರಣ ಘಟಕವನ್ನು ರೂಪಿಸಬೇಕು. “ಈಗ 
ಚಾಲ್ತಿಯಲ್ಲಿರುವ ಜಗತ್ತಿನ ಬಲಿಷ್ಠ ಶಕ್ತಿಗಳು ವಿಶೇಷ 
ವಾಗಿ ಅಮೆರಿಕೆಯು ನಡೆಸುತ್ತಿರುವ ಬುಡಮೇಲು 
ಚಟುವಟಿಕೆಗಳು ನಿಲ್ಲುವಂತೆ ನೋಡಿಕೊಳ್ಳಬೇಕು, 


2. ಮಹಿಳೆಯ ಸ್ಥಾನಮಾನವನ್ನು ಸುಧಾರಿಸಲು 
ಯುನೈಟೆಡ್‌ ನೇಷನ್ಸ್‌ ತೆಗೆದುಕೊಳ್ಳುವ ಕಾರ್ಯಕ್ರಮ 


ಗಳು ಭೂ ಸುಧಾರಣೆ ಮತ್ತು ಮಹಿಳೆಯರಿಗೆ 
ಭೂಮಾಲಿಕತ್ವದ ಹಕ್ಕನ್ನು ಕೊಡುವಂತಿರಬೇಕು. ಕೃಷಿ 
ಮಹಿಳಾ ಕಾರ್ಮಿಕರ, ಅಸಂಘಟಿತ ವಾಹಿಳಾ 


ಕಾರ್ಮಿಕರ ವಿತ್ತು ಮನೆಗೆಲಸದ ಮಹಿಳೆಯರು - 
ಒಟ್ಟಾರೆಯಾಗಿ ಈ ಎಲ್ಲ ಮಹಿಳೆಯರ ಹಿತ ರಕ್ಷಿಸಲು 


' 


ಏಶೇಷ ಅಂತರರಾಷ್ಟ್ರೀಯ ಸಮಾವೇಶಗಳನ್ನು ಯು. 
ಎನ್‌. ಸಂಸ್ಥೆ ಯು ನಡೆಸಬೇಕು. ಹಾಗೆ ಮಾಡಿದಲ್ಲಿ 
ಸದಸ್ಯ ರಾಷ್ಟ್ರಗಳಿಗೆ ಆಗತ್ಯ ಕಾನೂನುಗಳನ್ನು ಮಾಡು 
ವಂತೆ ಆದೇಶಿಸಿ ಮಹಿಳೆಯ ದುಡಿಮೆಯೂ ಬೆಲೆ 
ಯುಳ್ಳದ್ದು ಎಂದು ಹೇಳುವುದರ - ಜೊತೆಗೆ ಸಮಾನ 
ದುಡಿಮೆಗೆ ಸಮಾನ ವೇತನವು ದೊರೆಯುವಂತೆ ಮಾಡ 
ಬಹುದು. 


3. ಲಿಂಗ ಬೇಧ ಅಸಮಾನತೆಯನ್ನು ತೊಡೆದು 
ಹಾಕಲು ಆರ್ಥಿಕ ಸ್ವಾತಂತ್ರ್ಯವು ಬಹುಮುಖ್ಯವಾದ 
ಅಂಶವಾದ್ದ ರಿಂದ ಭಾರತ ಸರ್ಕಾರವು ಆಧುನಿಕತೆಯ 
ನೆಪದಲ್ಲಿ ಮಹಿಳೆಯರನ್ನು ಕೆಲಸದಿಂದ ತೆಗೆಯುವುದು, 
ಸ್ಥಳಾಂತರಿಸುವುದು... ಮುಂತಾದವನ್ನು ಮಾಡಬಾರದು. 
ತರಬೇತಿಯ ಮೂಲಕ ಮಹಿಳಾ ಕಾರ್ಮಿಕರಿಗೆ ಹೊಸ 
ಹೊಸ ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ದೊರಕಿಸಿಕೊಟ್ಟು 


'ಪರ್ಯಾಯ ಉದ್ಯೋಗದ ಮಾದರಿಗಳನ್ನು ನೀಡಬೇಕು. 


4. ಆಹಾರ ಪದಾರ್ಥಗಳಿಗೆ ಸಬ್ಸಿಡಿ ಕೊಡುವು 
ದನ್ನು ನಿಲ್ಲಿಸಂವುದನ್ನು ನಾವು ವಿರೋಧಿಸುತ್ತೇವೆ. 
ಆಹಾರದ ಭದ್ರತೆಯನ್ನು ಪ್ರಜೆಗಳೆಲ್ಲರಿಗೂ ಕೊಡುವುದು 
ಸರ್ಕಾರದ ಕರ್ತವ್ಯ. ಎಲ್ಲ ಗ್ರಾಹಕರಿಗೂ ಸಾರ್ವಜನಿಕ 
ವಿತರಣಾ ವ್ಯವಸ್ಥೆಯ ಮೂಲಕ ಆಹಾರ ಹಂಚಿಕೆಯ 
ಕಾರ್ಯ ನಡೆಸಬೇಕು. 

5. ಪರಿಸರ ರಕ್ಷಣೆಯ ಹೆಸರಿನಲ್ಲಿ ಅರಣ್ಯ 
ಪ್ರದೇಶಗಳಿಗೆ ಹೋಗುವ ಮಹಿಳೆಯರಿಗೆ ವಿಧಿಸಿರುವ 
ನಿಷೇಧವನ್ನು ತೆಗೆದುಹಾಕಿ ಅವರ ಜೀವನಾವಶ್ಯಕ ಅಗತ್ಯ 
ಗಳಿಗಾಗಿ ಸೌದೆ, ಸೊಪ್ಪು ಆರಿಸಲು ಅನುಮತಿಯಿರ 
ಬೇಕು. 


6. ಸರ್ಕಾರವು ಈ ರೀತಿಯ ಸಾಮೂಹಿಕ 
ಸಂಪತ್ತನ್ನು ಎಲ್ಲರಿಗೂ ದೊರಕುವಂತೆ ಮಾಡುವುದರ 
ಜೊತೆಗೆ, ಎಲ್ಲರಿಗೂ ದೈನಂದಿನ ಅಗತ್ಯಗಳಾದ 
ಕುಡಿಯುವ ನೀರು, ನೈರ್ಮಲ್ಯದ ವ್ಯವಸ್ಥೆ, ತಲೆಯ 
ಮೋಲೊಂದು ಸೂರು ದೊರೆಯುವಂತೆ ಮಾಡಬೇಕು. 


7. ಚುನಾವಣೆಗೆ ಸ್ಪರ್ಧಿಸುವಾಗ ಸಂತಾನದ 
ಸಂಖ್ಯೆಯನ್ನು ಅರ್ಹತೆಯ ಲಕ್ಷಣವನ್ನಾಗಿ ತೆಗೆದುಕೊಳ್ಳ 
ಬಾರದು. ಮಹಿಳೆಯರ ರಾಜಕೀಯ ಭಾಗವಹಿಸುವಿಕೆ 
ಯನ್ನು ಪ್ರೋತ್ಸಾಹಿಸಲು ಶಾಸನಸಭೆ ಮತ್ತು 


ಪಾರ್ಲಿಮೆಂಟ್‌, ವಿಲ್ಲ ಹಂತದಲ್ಲೂ ಶೇಕಡ 33 ರಷ್ಟು 
ಮೀಸಲಾತಿ ಇರಬೇಕು, 


8. ಕೋಮು ಹಿಂಸೆ ಮತ್ತು ಧಾರ್ಮಿಕ ಮೂಲ 
ಭೂತವಾದಿತನವನ್ನು ತಡೆಗಟ್ಟಲು ಸರ್ಕಾರವು 
ರಾಜಕೀಯದಿಂದ ಧರ್ಮವನ್ನು ಬೇರ್ಪಡಿಸಿ ಹೊರಗಿಡ 
ಬೇಕು. ಜಾತಿ ಹಾಗೂ ಕೋಮುಗಳ ಆಧಾರದ ಪ್ರಚಾರ 
ಕಾರ್ಯವನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅನರ್ಹತೆ 
ಎಂದು ಭಾವಿಸಬೇಕು. 


9. ದೈಹಿಕ ಅತ್ಯಾಚಾರಕ್ಕೆ ಒಳಗಾಗುವ ಹೆಣ್ಣು 
ಮಕ್ಕಳ ಪುನರ್ವಸತಿಗೆ ಹಾಗೂ ಸಮಾಧಾನಕರ ಜೀವನ 


. ನಡೆಸಲು ವಿಶೇಷ ಕಾನೂನಿನ ವ್ಯವಸ್ಥೆ ಆಗಬೇಕು. 


10. ಮಹಿಳೆಯರು ಪುರುಷರೊಂದಿಗೆ ಸರಿ 
ಸಮಾನವಾದ ಸ್ಥಾ ನಮಾನ ಹೊಂದಲು ಕುಟುಂಬ 
ದೊಳಗಿನ ಅವರ ಪಾತ್ರವನ್ನು ಸಮಾನವೆಂದು 
ಪರಿಗಣಿಸುವಂತೆ ಅವರ ಆಸ್ತಿ ಹಕ್ಕು, ಜೀವನಾಂಶ, 
ಉತ್ಪಾದಕ ಮತ್ತು ಇತರೇ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ 
ಜಂಟಿ ಮಾಲಿಕತ್ವ ಮುಂತಾದವುಗಳಿಗೆ ಸಂಬಂಧಪಟ್ಟಂತೆ 


ಪ್ರಗತಿಪರ ಕಾನೂನುಗಳನ್ನು ಮಾಡಬೇಕು. ಹೆಂಡತಿ 
ಯನ್ನು ಹೊಡೆಯುವುದನ್ನೂ ಒಂದು ಕ್ರಿಮಿನಲ್‌ 


ಅಪರಾಧವೆಂದೇ ಭಾವಿಸಬೇಕು. 


11. ಸರ್ಕಾರವು ಮಹಿಳೆಯರ ವಿದ್ಯಾಭ್ಯಾಸಕ್ಕೆ 
ಹೆಚ್ಚಿನ ಆದ್ಯತೆ ನೀಡಬೇಕು. 


ನೀಡಬೇಕಾದ್ದಷ್ಟೇ ಅಲ್ಲದೆ ಸಮವಸ್ತ್ರ, ಊಟ ಮತ್ತು 
ಪಠ್ಯ ಪುಸ್ತಕಗಳನ್ನೂ ಉಚಿತವಾಗಿ ನೀಡಿ ಪ್ರೋತ್ಸಾಹಿಸ 
ಬೇಕು. ಉನ್ನತ ಶಿಕ್ಷಣವೂ ಕೂಡ ಖಾಸಗಿ ಸಂಘ 
ಸಂಸ್ಥೆಗಳ ಕೃಪೆಯ ಬಿಗಿ ಮುಷ್ಟಿಯಲ್ಲಿ ಅಡಗಿ ಸಾಮಾನ್ಯ 
ಮಹಿಳೆಯರಿಗೆ ಲಭ್ಯವಾಗದಂತೆ ಆಗಬಾರದು. 


12. ದುಡಿಯುವ ಮಹಿಳೆಯರಿಗೆ ಬೆಂಬಲ 
ವಾಗಿ ಶಿಶುಪಾಲನಾ ಕೇಂದ್ರಗಳನ್ನು ತೆರೆಯಬೇಕು. 
ವಯಸ್ಸಾದವರಿಗೆ, ರೋಗಿಗಳಿಗೆ ಹಾಗೂ ಪರಿತ್ಯಕ್ತ 
ಮಹಿಳೆಯರಿಗೆ ವಸತಿ ಮತ್ತು ರಕ್ಷಣೆ ದೊರಕುವಂತಹ 
ವ್ಯವಸ್ಥೆ ಯಾಗಬೇಕು. 


ಈ ಹೇಳಿಕೆಯನ್ನು ಏಳು ರಾಷ್ಟ್ರೀಯ ಮಹಿಳಾ 
ಸಂಘಟನೆಗಳು ಒಪ್ಪಿ ಸಹಿ ಹಾಕಿದ್ದಾರೆ. ‘© 


ಅಚಲ 15 


ಪ್ರೌಢಶಾಲೆಯ. 
ವಿದ್ಯಾಭ್ಯಾಸದವರೆಗೂ ಕಡ್ಡಾಯ ಶಿಕ್ಷಣವು ಉಚಿತವಾಗಿ. 


ಹೋರಾಟಿದ ಆಶಾಕಿರಣ ಸೂಕಿ 


ನಾ 


ಆಂಗ್‌ ಸ್ಕಾನ್‌ ಸೂಕಿ, ಬಹುಶಃ ನೆಲ್ಸನ್‌ 
ಮಂಡೆಲಾ ನಂತರ ಜಗತ್ತಿನಲ್ಲಿ ಕೇಳಿಬರುತ್ತಿರುವ 
ಪ್ರಮುಖ ಹೆಸರು. ಅನೇಕ ವರ್ಷಗಳ ಕಾಲ ಸೆರೆಮನೆ 
ಯಲ್ಲಿಯೇ ಬದುಕಿದ್ದ ನೆಲ್ಸನ್‌ ಮಂಡೆಲಾ ಅವರ 
ಚಿಡುಗಡೆಯು ವರ್ಣಭೇದ ನೀತಿಯ ಮೂಲೋಚ್ಛಾ 
ಟನೆಗೆ ಪ್ರತೀಕವಾಯಿತು; ಮಾನವ ಹೋರಾಟಕ್ಕೆ 
ಫಲವಿದ್ದೇ ಎಂಬುದಕ್ಕೆ ದ್ಯೋತಕವಾಯಿತು. ಮಂಡೆಲಾ 
ಅವರಂತೆಯೇ ಸೆರೆಮನೆ (ಗೃಹ ಬಂಧನ) ವಾಸಿಯಾದ 
ಸೂಕಿಯ ಬಿಡುಗಡೆ ಇನ್ನೂ ಮರೀಚಿಕೆಯೇ ಆಗಿದೆ. 
ಮ್ಯಾನಮಾರ್‌ (ಬರ್ಮಾ) ಸ್ವಾತಂತ್ರ್ಯ ಹೋರಾಟ 
ಗಾರ್ತಿಯಾದ ಸೂಕಿ 1989 ರಿಂದಲೂ ತನ್ನ ದೇಶದ 
ರಾಜಧಾನಿಯಾದ ರಂಗೂನಿನಲ್ಲಿ, ಗ್ಗ ಓಹಬಂಧನದಲ್ಲಿದ್ದಾಳೆ. 


ಮಂಡೆಲಾ ಅವರು ದೀರ್ಥಕಾಲ ಜೈಲಿನಲ್ಲಿದ್ದರೂ 
ದಕ್ಷಿಣ ಆಫಿಕಾದ ಹೋರಾಟದಲ್ಲಿ ಅವರ ಹೆಸರು ಪದೇ 
ಪದೇ ಕೇಳಿಬರುತ್ತಿತ್ತು; ಹೋರಾಟದಲ್ಲಿ ವರ್ಣೀಯರು 
ಸತ್ತಾಗ. ಮಂಡೆಲಾ ನೆನೆಪು ಕಾಡುತ್ತಿತ್ತು; ಅವರ 
ಬಿಡುಗಡೆಗೆ ವಿಶ್ವ ಒತ್ತಡ ಹೆಚ್ಚಾಗುತ್ತಿತ್ತು. ಆದರೆ 
ನೊಜೆಲ್‌ ಶಾಂತಿ ಪಾರಿಶೋಷಕ ಪಡೆದಿರುವ ಸೂಕಿಯ 
ಪರಿಸ್ಥಿತಿ ಭಿನ್ನ.  ಮ್ಯಾನಮಾರ್‌ನಲ್ಲಿ ಇಂದಿಗೂ 
ವಿಮೋಚನಾ ಹೋರಾಟ ಪ್ರಬಲವಾಗಿದೆ. ಆದರೆ 
ಸೂಕಿಯ ಸ್ಥಿತಿಗತಿಯನ್ನು ಅದು ಸ್ಪಷ್ಟಪಡಿಸಂವುದಿಲ್ಲ. 
ಮಿಲಿಟರಿ ಆಡಳಿತದ ವಿರುದ್ಧ ಬಾವುಟ ಹಾರಿಸಿದ 
ಸೂಕಿಯನ್ನು 1989ರ ಜುಲೈನಲ್ಲಿ ಗೃಹ ಬಂಧನದಲ್ಲಿರಿಸ 
ಲಾಯಿತು. ಅಲ್ಲಿಗೆ, ಹೊರ ಜಗತ್ತಿಗೆ, ಆಕೆಯ ಸಂಪರ್ಕ 


ಕಡಿಯಿತು. ಆಕೆಯನ್ನು ಯಾರೂ ಭೇಟಿ ಮಾಡು 
ವಂತಿಲ್ಲ. ಇತ್ತೀಚೆಗೆ ಸೂಕಿಯನ್ನು ಕುಟುಂಬ ವರ್ಗ 


ದವರು ಭೇಟಿ ಮಾಡುವ ಅವಕಾಶ ನೀಡಲಾಗಿತ್ತೆಂಬ 
ವರದಿಗಳು ಇವೆ. ಅವುಗಳ ಸತ್ಯಾಂಶ ಯಾರಿಗೂ 
ತಿಳೆಯೆದು. 

ಮ್ಯಾನಮಾರ್‌ನಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗಾಗಿ, 
ಅಲ್ಲಿನ ಜನರ ಮಾನವ ಹಕ್ಕು. ಸ್ಥಾಪನೆಗಾಗಿ ಹೋರಾಟ 
ನಣೆಸಿರುವ ಸೂಕಿಗೆ 1991 ರಲ್ಲಿ ನೊಬೆಲ್‌: ಶಾಂತಿ 


16 ಅಚಲ 


ಬಹುಮಾನ ನೀಡಲಾಯಿತು. ಈ ಸುದ್ದಿಯನ್ನು ಆಗ 
ಮ್ಯಾನಮಾರ್‌ ರೇಡಿಯೊ ಬಿತ್ತರಿಸಲಿಲ್ಲ ! ಬಹುಮಾನ 
ಸ್ವೀಕರಿಸಲು ಸೂಕಿಗೆ ಅವಕಾಶ ಸಿಗಲಿಲ್ಲ ಎಂದು ಹೇಳ 
ಬೇಕಾಗಿಲ್ಲ... ನೊಬೆಲ್‌ ಬಹುಮಾನದ ಪಟ್ಟಿಯಲ್ಲಿ 
ಸೂಕಿ ಹೆಸರು ಪ್ರಕಟಗೊಂಡಾಗ ಸೂಕಿ ಬಿಡುಗಡೆಗೆ 
ಜಗತ್ತು ಆಗ್ರಹಪಡಿಸಿತು. ಆದರೆ ಬಂದೂಕಿನಿಂದಲೇ 
ಬಾಯಿ ಮುಚ್ಚಿಸುತ್ತೇವೆ ಎಂಬ ಮಂತ್ರದಂಡ 
ಹಿಡಿದಿರುವ ಮ್ಯಾನಮಾರ್‌ ಮಿಲಿಟರಿ ಆಡಳಿತವು ಅದಕ್ಕೆ 
ಕಿವಿಗೊಡಲಿಲ್ಲ. ಸೂಕಿ ರಾಜಕೀಯ ಹೋರಾಟವನ್ನು 
ಕೈಬಿಟ್ಟು, ಗೃಹಿಣಿ-ಉದ್ಯೋಗಸ್ಥ ಮಹಿಳೆಯಂತೆ 
ಬದುಕುವ ಮುಚ್ಚಳಿಕೆ ಬರೆದುಕೊಟ್ಟರೆ ಬಿಡುಗಡೆ ಸಾಧ್ಯ 
ಎಂದು ಕಪಿಮುಷ್ಟಿಯ ಸೇನಾಧಿಕಾರಿಗಳು ಸಾರಿದರು. 
ಮಾನವ ಹಕ್ಕು ಸ್ಥಾಪಿಸ ಹೊರಟಿರುವ ಸೂಕಿಯಂಥ 
ಮಹಾನ್‌ ಹೋರಾಟಗಾರರಿಗೆ ವೈಯಕ್ತಿಕ ಲಾಭಾಂಶ 
ಎಳ್ಳಷ್ಟೂ ಇರುವುದಿಲ್ಲವೆಂಬ ಸತ್ಕಾಂಶ ಮಿಲಿಟರಿ 
ಆಡಳಿತಕ್ಕೆ ತಿಳಿಯುವುದಾದರೂ ಎಂತು ? 


ಮ್ಯಾನಮಾರ್‌ (ಅಂದಿನ ಬರ್ಮಾ) ಸ್ವಾತಂತ್ರ್ಯ 
ಕುರಿತಂತೆ ಬ್ರಿಟಿಷರ ಜತೆ ಮಾತುಕತೆ ನಡೆಸಿದ್ದ 
ಜ. ಆಂಗ್‌ ಸ್ಕಾನ್‌ ಅವರ ಮಗಳಾದ ಸೂಕಿ ಬಾಲ್ಯ 
ದಲ್ಲಿಯೇ ರಕ್ತಪಾತ ಕಂಡವಳು. 1947ರಲ್ಲಿ ಅವಳ 
ತಂದೆಯ (ಆಗ ಅವರಿಗೆ 32ರ ಪ್ರಾಯ) ಹತ್ಯೆಯಾದಾಗ 
ಸೂಕಿಗೆ ಎರಡು ವರ್ಷ. ಶಾಯಿಯ ಜೊತೆ ಬದುಕಿನ 
ಹೋರಾಟದಲ್ಲಿ ಪ್ರತಿಭಾವಂತೆಯಾಗಿ ಅರಳಿದವಳು, 
ಸೂಕಿ ಬರ್ಮಾ, ಭಾರತ, ಆಕ್ಸ್‌ಫರ್ಡ್‌ನಲ್ಲಿ ಶಿಕ್ಷಣ 
ಪಡೆದ ಸೂಕಿ ವಿದ್ವತ್‌ ಪೂರ್ಣ ಗ್ರಂಥಗಳನ್ನೂ ರಚಿಸಿ 
ದ್ದಾಳೆ. ತಂದೆಯ ನಾವಂಫಲಕದಿಂದ ಸೂಕಿಗೆ ಸ್ಥಾನ 
ಮಾನ ದೊರಕಿದೆ ಎಂಬ ಕೆಲವರ ಟೀಕೆ ಹುರುಳಿಲ್ಲದ್ದು. 
ಸೂಕಿಯ ಶಾಯಿ ಭಾರತದಲ್ಲಿ ಬರ್ಮಾದ ರಾಯಭಾರಿ 
ಯಾಗಿದ್ದಾಗ ಸೂಕಿ ದೆಹಲಿಯ ಕಾಲೇಜಿನಲ್ಲಿ ಕಲಿತಳು; 
ಆಗಲೇ ಅವಳಿಗೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಯಶ್ವಾ 
ಕಾರ್ಯ ನಿರ್ವಹಣೆಯ ಪರಿಚಯವಾಯಿತು. ಮುಂದೆ 
ಆಕ್ಸ್‌ಫರ್ಡ್‌ನಲ್ಲಿ: ಕಲಿತು, ಪ್ರಾಧ್ಯಾಪಕ ಮೈಕೇಲ್‌ 
ಆ್ಯರಿಸ್‌ ಅವರನ್ನು: ವಿವಾಹವಾಗಿ ಬ್ರಿಟನ್ನಿನಲ್ಲಿ ವಾಸಿಸ 
ತೊಡಗಿದಾಗ ತನ್ನ: ದೇಶದ ಸಂಕೀರ್ಣ ಸಮಸ್ಯೆಯನ್ನು 


ಅಧ್ಯಯನ ಮಾಡತೊಡಗಿದಳು. ಆಗಿನ ಅವಳ ಲೇಖನ 
ಗಳಲ್ಲಿ ತನ್ನ ದೇಶದ ಪರಿಸ್ಥಿತಿ ಬಗೆಗೆ ಅವಳು ಗಂಭೀರ 
ಚೆಂತನೆ ತೊಡಗಿದ್ದುದು ಸ್ಪಷ್ಟವಾಗುತ್ತದೆ. 


ತಾಯಿ ಆರೋಗ್ಯ ಕ್ಷೀಣಿಸಿದಾಗ ಅವಳು 
ರಂಗೂನಿಗೆ, 1988ರಲ್ಲಿ ಬಂದಳು. ಪ್ರಜಾಸತ್ತೆಗಾಗಿ 
ಹೋರಾಟ ಆರಂಭವಾಗಿತ್ತು. ಆದರೆ ಸರಿಯಾದ 
ನಾಯಕತ್ವ ಇರಲಿಲ್ಲ. ಮಾರ್ಗದರ್ಶನದ ಅಭಾವವಿತ್ತು. 
ಈ ಸನ್ನಿವೇಶದಲ್ಲಿ ಸೂಕಿ ಹೋರಾಟದ ಕಣದಲ್ಲಿ 
ಧುಮುಕಿದಳು. ಇಂಥ ಮಹಾನ್‌ ಹೋರಾಟದಲ್ಲಿ 
ಎದುರಿಸಬೇಕಾದ ತೊಡಕುಗಳ ಅರಿವು ಅವಳಿಗಿತ್ತು. 
ದೇಶಕ್ಕೆ ಪ್ರಜಾಸತ್ತೆ ಬೇಕು, ಅದು ಅಹಿಂಸಾತ್ಮಕ 
ಹೋರಾಟದಿಂದಲೇ ಬರಬೇಕೆಂಬುದು ಅವಳ ದೃಢ 
ನಂಬಿಕೆ. ಅವಳು ಎಂದಿಗೂ ತನ್ನನ್ನು ನಾಯಕಿಯ 
ಸ್ಥಾನದಲ್ಲಿ ನಿಲ್ಲಿಸಿಕೊಳ್ಳಲಿಲ್ಲ. ಬದಲಿಗೆ ಅತ್ಯಂತ 
ಗೌರವಾನ್ವಿತ ವ್ಯಕ್ತಿ ಜ. ಟಿನ್‌ ಊ ಅವರನ್ನು ನೇತಾರನ 
ಸ್ಥಾನದಲ್ಲಿ ಇರುವಂತೆ ಮಾಡಿದರು. ಮುಂದೆ 
“ನ್ಯಾಷನಲ್‌ ಲೀಗ್‌ ಫಾರ್‌ ಡೆಮೊಕ್ರೆಸಿ' ರೂಪು 
ಗೊಂಡಾಗ ಕೂಡ ಊ ಅವರೇ ಅದರ ನೇತಾರನಾದರು. 
ಈಗಲೂ ಅವರೇ ನಾಯಕ ಸ್ಥಾನದಲ್ಲಿದ್ದಾರೆ. ಅವರನ್ನು 
ಮಿಲಿಟರಿ ಆಡಳಿತವು ಸೆರೆಮನೆಗೆ ತಳ್ಳಿದೆ. 1989ರ 
ವೇಳೆಗೆ ವಿಮೋಚನಾ ಹೋರಾಟಕ್ಕೆ ಒಂದು ತಾತ್ವಿಕ 
ನೆಲೆಗಟ್ಟು ದೊರೆತು. ಮಿಲಿಟರಿ ಆಡಳಿತದ ತಲೆ ಬಿಸಿ 
ಮಾಡಿತು. “ಈಕೆ ಜನರನ್ನು ತಪ್ಪ ದಾರಿಗೆ ಎಳೆಯು 
ತ್ರಿದ್ದಾಳೆ” ಎಂದು ಅಧಿಕಾರಿಗಳು 1989ರ ಮಧ್ಯ ಭಾಗ 
ದಲ್ಲಿಯೇ ಅವಳನ್ನು ಗೃಹ ಬಂಧನದಲ್ಲಿರಿಸಿದರು. 
1990ರಲ್ಲಿ ದೇಶದಲ್ಲಿ ಲೀಗ್‌ಗೆ ಬಹುವಂತ ಬರುವ 
ವೇಳೆಗೆ ಸೂಕಿ ಸೆರೆಮನೆಯಲ್ಲಿದ್ದಳು. ಆಡಳಿತವು ಈ 
ಜನವಾದವನ್ನು ತಿರಸ್ಕರಿಸಿತ್ತು. 


ಸೂಕಿಗೆ ನೊಬೆಲ್‌ ಬಹುಮಾನ ಬಂದಾಗ ಅವಳ 


ಪತಿ ಆ್ಯರಿಸ್‌ ಹೇಳಿದ್ದ ಮಾತು ಸೂಕಿಯ ವ್ಯಕಿ ತ್ವವನ್ನು 


ನಲು ಇ 
ಪ್ರತಿಬಿಂಬಿಸುತ್ತದೆ. “ಅವಳನ್ನು ಅವರು ಎಷ್ಟು ದಿನ 
ಬಂಧನದಲ್ಲಿರಿಸಬಹಂದು ? ಏಕಾಂತವಾಸಿ ಮಾಡ 


ಬಹುದು ? ಅದೆಲ್ಲಾ ಅವಳ ಸ್ಫೂರ್ತಿಯನ್ನು, ಅವಳ 
ನಂಬಿಕೆಯನ್ನು ನಾಶಪಡಿಸೋದಿಲ್ಲ, ಅಜಳು ಖಂಡಿತಾ 
ಸೋಲೋದಿಲ್ಲ”. (ಈಗ ಸೂಕಿಗೆ 50ರ ಪ್ರಾಯ) 


ಮ್ಯಾನಮಾರ್‌ ವಿಮೋಚನಾ ಹೋರಾಟಕ್ಕೆ ಈಗ 
ಬೇಕಾಗಿರುವುದು ಏನು ? ಸೂಕಿಯ ಬಿಡುಗಡೆ ಎಂಬ 
ಅಂಶ ನಿಜ. ಜತೆಗೆ ಭಾರತದಂಥ ದೇಶಗಳ ಸಹಕಾರ 
ಧ್ವನಿಯ ಅಗತ್ಯವಿದೆ ಎಂದು ಸೂಕಿ ಹೇಳುತ್ತಾಳೆ. ಇದು 
ಧನ ಸಹಾಯದ ಮಾತಲ್ಲ. ಮ್ಯಾನಮಾರ್‌ ಜನರ 
ಮಹಾನ್‌ ಹೋರಾಟಕ್ಕೆ ಭಾರತದ ನೈತಿಕ ಬೆಂಬಲಬೇಕು 
ಎಂದು ಆವಳು ಹೇಳುತ್ತಾಳೆ. ಬರ್ಮಾ ಜನರ ತೀವ್ರ 
ಪ್ರಯತ್ನದಿಂದಲೇ ಜಯಗಳಿಸುವುದು ಸಾಧ್ಯ ಎಂಬುದು 
ಸ್ಪಷ್ಟ. ಆದರೆ ಬೃಹತ್‌ ಹೋರಾಟಕ್ಕೆ ನೈತಿಕ ಬೆಂಬಲ, 
ವಿಶ್ವ ಸಹಕಾರ ಹಸ್ತ ಅಗತ್ಯ ಎಂಬುದೂ ಅಷ್ಟೇ ಸ್ಪಷ್ಟ. 
ಭಾರತದ ನಾಯಕರ ಚಿಂತನೆಯಲ್ಲಿ ಬರ್ಮಾ ಇಲ್ಲ 
ಎಂಬುದೇ ಅಲ್ಲಿನ ಜನರ ವ್ಯಥೆ, ಮಿಲಿಟರಿ ಆಡಳಿತದ 
ವಿರುದ್ಧ ಧ್ವನಿ ಏರಿಸಿರುವ ಬರ್ಮಾ ಜನರಿಗೆ ನೈತಿಕ 
ಬೆಂಬಲ ನೀಡುವುದರ ಜತೆಗೆ ಸೂಕಿ ಬಿಡುಗಡೆಗೆ ವಿಶ್ವದ 
ಒತ್ತಡ ಹೆಚ್ಚಿಸುವ ಪ್ರಯತ್ನ ಮಾಡಬೇಕಾದುದಂ 
ಮಾನವ ಹಕ್ಕು ಪ್ರತಿಪಾದಿಸುವ ಪ್ರತಿಯೊಬ್ಬರ ಆದ್ಯ 
ಕರ್ತವ್ಯವೂ ಹೌದು. ಏಕೆಂದರೆ ಸೂಕಿ ಮಾನವ 
ಹೋರಾಟದ ಆಶಾಕಿರಣ. 


[ಮಿಲಿಟರಿ ಆಡಳಿತ ಹೆಸರಿಸಿರುವ ಮ್ಯಾನಮಾರ್‌ 
ಹೆಸರನ್ನು ಅನೇಕ ಜನರು ಒಪ್ಪುವುದಿಲ್ಲ. ಬರ್ಮಾ 
ಎಂದೇ ಸರಿ ಎಂದು ವಾದಿಸುತ್ತಾರೆ. ಹೀಗಾಗಿ ಲೇಖನ 
ದಲ್ಲಿ ಎರಡೂ ಸಂದರ್ಭಕ್ಕೆ ತಕ್ಕಂತೆ ಬಂದಿದೆ] 

ಆ 


ಆಟಂ 17 


| 


1a 


ಜಾಗತಿಕ ಭೂಪಟದಲ್ಲಿ ಮಹಿಳಾ ದಿನ 


ಈ ಶತಮಾನದ ಆಧಿಭಾಗದಲ್ಲಿ ಅಂತರರಾಷ್ಟ್ರೀಯ 
ಮಹಿಳಾ ದಿನವು ಮತದಾನದ ಹಕ್ಕಿಗಾಗಿ ಹೋರಾಡು 
ತ್ತಿದ್ದ ಮಹಿಳೆಯರಿಂದಾಗಿ ಅತ್ಯಂತ ಪ್ರಾಮುಖ್ಯತೆ 
ಪಡೆಯಿತು. 1808ರಲ್ಲಿ ಸೋಷಿಯಲಿಸ್ಟ್‌ ಮಳ 
ಯರು ನ್ಯೂಯಾರ್ಕ್‌ನಲ್ಲಿ ಆ ದಿನ ಮೊದಲ ಬಾರಿ 
ಪ್ರತಿಭಟನಾ ಪ್ರದರ್ಶನ ಮಾಡಿದರು. ಬೂಷ್ಯಾ ಸ” 
ಮಹಿಳೆಯರ ಮತದಾನ ಚಳುವಳಿ ಆ ವೇಳೆಗಾಗಲೇ 
ಬಿರುಸಿನಿಂದ ಪ್ರಚಾರದಲ್ಲಿದ್ದರೂ 1917ರಲ್ಲಿ ಮಾತ್ರ 
ಅವರಿಗೆ ಮತದಾನದ ಹಕ್ಕು ದೊರೆಯಿತು. 


1920ರ ವೇಳೆಗೆ ಎಲ್ಲ ಅಮೆರಿಕದ ಮಹಿಳೆಯರು 
ಮತದಾನದ ಹಕ್ಕು ಪಡೆದರು: , ಅಮೆರಿಕಾ ಸಂಸ್ಥಾನದ 
ಸಂವಿಧಾನದ ಹತ್ತ ನೆಯ ತಿದ್ದು ಪಡಿ pe ಸಾಧ್ಯ 
ಮಾಡಿತು. | 


ಬ್ರಿಟನ್ನಿನಲ್ಲಿ 1906 ರಲ್ಲಿಯೇ ಮಹಿಳಾ ಮತ 
ಚಲಾವಣೆಯ ಹಕ್ಕಿಗಾಗಿ ಚಳುವಳಿ ಆರಂಭವಾಗಿತ್ತು. 
ಬ್ರಿಟನ್ನಿನ ಆಳುವ ಪ್ರತಿಷ್ಠಿತರಂ ಮೂವತ್ತು ವರ್ಷಕ್ಕೂ 
ಮೇಲ್ಪಟ್ಟ ಮಹಿಳೆಯರಿಗೆ 1918ರಲ್ಲಿ ಮತ ನೀಡುವ 
ರಿಯಾಯಿತಿ ತೋರಿಸಿದರು. ಆದರೆ 1928 ರಲ್ಲಿ 
ಬ್ರಿಟನ್ನಿನ 21 ವರ್ಷ ವಯಸ್ಸಿನ ಎಲ್ಲ ಮಹಿಳೆಯರು 
ಮತ ಚಲಾಯಿಸಲು ಅನುಮತಿ ದೊರೆಯಿತು. 


ಮಹಿಳೆಯರಿಗೆ ಮತದಾನದ ಹಕ್ಕನ್ನು ನೀಡಿದ 
ಮೊದಲ ದೇಶವೆಂದರೆ ನ್ಯೂಜಿಲ್ಯಾಂಡ್‌. ಅದು 
1893ರಲ್ಲಿ ಫಿನ್‌ಲ್ಯಾಂಡಿನ ಮಹಿಳೆಯರಿಗೆ 1906 ರಲ್ಲಿ 
ಮತ ನೀಡುವ ಸವಲತ್ತು ಕೊಟ್ಟವನು ರಷ್ಯಾದ ತ್ಸಾರ್‌. 
ನಂತರ 1907ರಲ್ಲಿ ನಾರ್ವೆ ಈ ದೇಶವನ್ನು 
ಅನುಸರಿಸಿತು. 


ನ್ಯೂಯಾರ್ಕ್‌ನಲ್ಲಿ 1908 ರಂದು ಕಾರ್ಮಿಕ 
ಮಹಿಳೆಯರು ಮಹಿಳಾ ದಿನದಂದು ನಡೆಸಿದ ಹೋರಾಟ 
ಸೋಷಿಯಸ್ಸ್‌ ಮಹಿಳಾ ನಾಯಕಿಯರ ಗಮನ 
ಸೆಳೆಯಿತು. 


18 ಅಚಲ 


1910ರಲ್ಲಿ ಹೊಸದಾಗಿ ಸ್ಥಾಪಿತವಾಗಿದ್ದ ಅಂತರ 
ರಾಷ್ಟ್ರೀಯ ಸೋಷಿಯಲಿಸ್ಟ್‌ ಮಹಿಳಾ ಚಳುವಳಿಯ 
ನಾಯಕಿಯಾದ ಕ್ಲಾರಾ ಜೆಟ್‌ಕಿನ್‌ ಅವರ ಎರಡನೇ 
ಸಮಾವೇಶದಲ್ಲಿ ನಿರ್ಣಯವೊಂದನ್ನು ಮಂಡಿಸಿದಳು. 
ಮತದಾನದ ಚಳುವಳಿಯಲ್ಲಿಯಾವುದೇ ಮಿತಿಯನ್ನುಂಟು 
ಮಾಡುವುದು “ಮಹಿಳೆಯರಿಗೆ ದೊರಕಬೇಕಾಗಿರುವ 
ರಾಜಕೀಯ ಸಮಾನತೆಯ ಮೂಲಭೂತತತ ವನ್ನು 
ಸುಳ್ಳಾಗಿಸುತ್ತದೆ, ಮತ್ತು ಆವಮಾನಿಸಿದಂತಾಗುತ್ತದೆ” 
ಮಾರ್ಚ್‌ 8ನ್ನು ಅಂತರರಾಷ್ಟ್ರೀಯ ಮಹಿಳಾ ದಿನ 
ವನ್ನಾಗಿ ಆಚರಿಸಬೇಕೆಂದು ಘೋಷಿಸಿದಳು. ಅದರ 
ಘೋಷಣೆ : “ಸಾರ್ವತ್ರಿಕ ಮತದಾನದ ಹಕ್ಕು” 
ಎಂದಾಗಿತ್ತು. 


1911 ರಿಂದ ಹಿಡಿದು ಮೊದಲ ಜಾಗತಿಕ 
ಯುದ್ಧ ದ ಆರಂಭದವರೆಗೂ ಯೂರೋಪಿನ ಮಹಿಳೆ 
ಯರು ಈ ದಿನದಂದು ಪ್ರಮುಖ ಪಟ್ಟಣಗಳಲ್ಲಿ 
ಪ್ರತಿಭಟನಾ ಪ್ರದರ್ಶನ, ಮೆರವಣಿಗೆಗಳನ್ನು ನಡೆಸು 
ತ್ರಿದ್ದರಂ. 


ಮೊದಲ ಸಮಾಜವಾದಿ ರಾಷ್ಟ್ರವಾದ ರಷ್ಯಾದಲ್ಲಿ 
ಮೊದಲಿಗೆ ಮಹಿಳಾ ದಿನ ಅಂತಹ ಪ್ರಾಮುಖ್ಯತೆ 
ಯನ್ನೇನೂ ಪಡೆಯಲಿಲ್ಲ. 1911ರಲ್ಲಿ ಅಲೆಗ್ಸಾಂಡ್ರಾ 
ಕೊಲಂತೈ ಇದನ್ನು ಗಮನಿಸುತ್ತಾ “ಪಕ್ಷದ ನಾಯಕರಿಗೆ 
ಮಹಿಳಾ ದಿನದ ಪ್ರಾಮುಖ್ಯತೆ ಅಷ್ಟಾಗಿ ಮನವರಿಕೆ 
ಯಾಗುತ್ತಿಲ್ಲ. ನನ್ನ ಎಷ್ಟೇ ಒತ್ತಾಯವೂ ಅವರಲ್ಲಿ 
ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತಿಲ್ಲ” ಎಂದಳು. 


ಆದರೆ 1912 ರಲ್ಲಿ ಬೊಲ್ಸೆವಿಕ್‌ ಮತ್ತು 
ಮೆನ್ಸೆವಿಕ್‌ ಪಕ್ಷದ ಹಲವಾರು ಪ್ರಮಖ ಮಹಿಳೆಯರಂ 
ಮಹಿಳಾ ದಿನಾಚರಣೆಯ ವಿಷಯಕ್ಕೆ ಒತ್ತಾಯಿಸಿ ಪಕ್ಷದ 
ಗರಿಷ್ಠರಿಂದ ಅನುಮತಿ ಪಡೆದರು. ಹಾಗಾಗಿ 1913ರ 
ಮಾರ್ಚ್‌ 8 ರಂದು ಪೆಟ್ರೋಗಾಡ್‌ನಲ್ಲಿರುವ ಕಲಾಶಿನ್‌ 
ಕೋವ್‌ ಎಕ್ಸ್‌ಚೇಂಜ್‌ ಮಹಿಳೆಯರಿಂದ ತುಂಬಿ 
ತುಳುಕುತ್ತಿತ್ತು. 


1914ರಲ್ಲಿ ಮಾರ್ಚ್‌ 8 ರಂದು ಸೇರಿದ್ದ ಜನ 
ಸಂದಣಿಕಾರರನ್ನು ಕಂಡು ತ್ಸಾರ್‌ ಸರ್ಕಾರ ಎಚ್ಚೆತ್ತಿತು. 
ಕೆಲವು ಸಭೆಗಳಲ್ಲಿ ಭಾಷಣಕಾರರನ್ನು ಬಂಧಿಸಿದರೆ, 
"ಮತ್ತೆ ಕೆಲವು ಜಾಗಗಳಲ್ಲಿ" ಕಾರ್ಯಕ್ರವಂ ನಡೆಯದಂತೆ 
'ನೋಡಿಕೊಳ್ಳಲಾಯಿತು. 


ಆದರೆ 1917ರಲ್ಲಿ ರಷ್ಯಾದಲ್ಲಿ ನಡೆದ ಅಂತರ 
ರಾಷ್ಟ್ರೀಯ ಮಹಿಳಾ ದಿನ ಚರಿತ್ರಾರ್ಹವೂ, 
ಅವಿಸ್ಮರಣೀಯ ಅನುಭವವೂ ಆಗಿ ಉಳಿಯಿತು. ಆ ದಿನ 
“90,000 ಷೆಟ್ರೋಗಾಡ್‌ ಕಾರ್ಮಿಕರು ಮುಷ್ಕರ 
ಹೂಡಿದ್ದರು  ಪೆಟ್ರೋಗಾಡ್‌ನ ಅಂಗಡಿಗಳಲ್ಲಿ ಬ್ರೆಡ್‌ 
ಸಾಕಷ್ಟು ಇರಲಿಲ್ಲ. ಆಗ ಬ್ರೆಡ್‌ಗಾಗಿ ಕ್ಯೂನಲ್ಲಿ ನಿಂತಿದ್ದ 
ಮಹಿಳೆಯೊಬ್ಬಳು ಬ್ರೆಡ್‌ ಅಂಗಡಿಯ  ಕಟಕಿಗೆ 
"ಕಲ್ಲೊಂದು ಎತ್ತಿ ಒಗೆದಳು.. 
"ಮಹಿಳೆಯರಿಗೂ ಸ್ಫೂರ್ತಿ ನೀಡಿತು. ತಮ್ಮ ಮಕ್ಕಳಿಗೆ, 
ಕುಟುಂಬಗಳಿಗೆ ಆಹಾರ ದೊರಕಿಸಲಾಗದ ಮಹಿಳೆಯರು, 
ಅವರೊಂದಿಗೆ ಸೋಷಿಯಲಿಷ್ಟರು ಮತ್ತು ಕೆಲವು ಪ್ರಗತಿ 
ಪರರು ಒಟ್ಟಾಗಿ ಸೇರಿ ಪ್ರತಿಭಟನಾ ವೆಂರವಣಿಗೆಗಳನ್ನು 
ಮಾಡಿದರು. ಐದು ದಿನಗಳ ಕಾಲ ಸಶತವಾಗಿ ನಡೆದ 
ಈ ಪ್ರದರ್ಶನಗಳ ಕಾವಿಗೆ ತ್ಪಾರನು ಮಣಿಯಲೇ 
ಬೇಕಾಯಿತು. 


ಬೋಲ್ಡೆವಿಕ್‌ ಕ್ರಾಂತಿಯ ನಂತರ ಅಂತರರಾಷ್ಟ್ರಿಯ 
ಮಹಿಳಾ ದಿನ ರಷ್ಯಾದಲ್ಲಿ ಕಡ್ಡಾಯವಾದ ಆಚರಣೆ 
ಯಾಗಿ ಉಳಿಯಿತು. 


ಚೀನಾದಲ್ಲಿ ಪುಹಿಳಾ ದಿನವನ್ನು ಮೊದಲ ಬಾರಿಗೆ 
1924ರಲ್ಲಿ ಆಚರಿಸಲಾಯಿತು. ಆಗಿನ Kuomintang 
ಪಕ್ಷವು ಮಹಿಳಾ ವಿಮೋಚನಾ ಚಳವಳಿಯನ್ನು ಕ್ರಾಂತಿ 
ಯೊಂದಿಗೆ ಸೇರಿಸಿತು... ಓಂದು. ಕರಪತ್ರವನ್ನು 
ಹೊರಡಿಸಿ," ಎಲ್ಲಿ ಮಹಿಳೆಯರನ್ನು ಒಂದಾಗಿ 


`ಸಂಘಟಿತರಾಗಿ ಅವರ : ಮುಖ್ಯ ಕಾರ್ಯಕ್ಷೇತ್ರವಾದ 
-೮08೧66೦೧೮ನಲ್ಲಿ ಪ್ರತಿಭಟನೆ ಮಾಡಲು ಕರೆ ನೀಡಿತು. 
ಅವರು ಪ್ಲೆಕಾರ್ಡುಗ್ಗಳನ್ನು ಮಾಡಿ “ವಿದೇಶಿ ಸಾಮ್ರಾಜ್ಯ 
ಶಾಹಿಗೆ ಧಿಕ್ಕಾರ, ಚೀನಾವನ್ನು ಅದರ ವಸಾಹತುಶಾಹಿ 
ಸ್ಥಾನದಿಂದ ಮುಕ್ತಗೊಳಿಸಿ” ಎಂಬ ಘೋಷಣೆಗಳನ್ನು 
ಖರೆದು ಮಹಿಳಾ ದಿನವನ್ನು ಆಚರಿಸಿದರು. 


ಈ ಘಟನೆಯೇ ಉಳಿದ. 


ಎರಡನೆಯ ಮಹಾ ಸಮರದ ನಂತರ ಆಂತರ 
ರಾಷ್ಟ್ರೀಯ ಮಹಿಳಾ ದಿನದ ಬಹು ಮುಖ್ಯ 
ಘೋಷಣೆಯು ವಿಶ್ವಶಾಂತಿಯ ಬೇಡಿಕೆಯಾಗಿತ್ತು. 
ವಿಶೇಷವಾಗಿ ಬ್ರಿಟನ್‌ ಮತ್ತು ಯುರೋಪ್‌ಗಳಲ್ಲಿ ವಿಶ್ವ 
ಶಾಂತಿ ದಿನವೆಂದೇ ಮಹಿಳಾ ದಿನವನ್ನು ಆಚರಿಸ 
ಲಾಗಂತ್ರಿತ್ತು. 


ಆರಂಭದಲ್ಲಿ ಬದಲಾವಣೆಯ ಬೇಡಿಕೆಯೊಂದಿಗೆ 
ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಆರಂಭವಾದ ಮಹಿಳಾ ಡಿನ 
ಸೋಷಿಯಲಿಸ್ಟ್‌ ಪ್ರಪಂಚದಾದ್ಯಂತ ಹರಡಿ ಈಗ 
ಅಂತರರಾಷ್ಟ್ರೀಯವಾಗಿ ಮಾನ್ಯವಾದ ಮಹಿಳಾ ದಿನ 
ವಾಗಿದೆ. 


ಥೈಲ್ಯಾಂಡಿನಲ್ಲಿ ವೇಶ್ಯಾವೃತ್ತಿ ಮುತ್ತು ಯಾತ್ರಿಕರಿ 
ಗಾಗಿ ಲೈಂಗಿಕ ಸೇವೆಯು ಬಹು ಮುಖ್ಯ ಸಮಸ್ಯೆ 
ಯಾಗಿದ್ದವು. 1984ರಲ್ಲಿ ಐದು ಹಂಡುಗಿಯರ ಸುಟ್ಟ 
ದೇಹವು ವೇಶ್ಯಾವಾಟಿಕೆಯಲ್ಲಿ ದೊರೆತ ನಂತರ, ಇದರ 
ಎಲ್ಲರ ಗಮನ ಸೆಳೆಯಿತು. ಆ ವರ್ಷ ಅಂತರರಾಷ್ಟ್ರೀಯ 
ಮಹಿಳಾ ದಿನವನ್ನು ೧11 Traficking Women ' 
Week ಪ್ರಚಾರ ದಿನವನ್ನಾಗಿ ಆಚರಿಸಲಾಯಿತು. 


1986ರ ಮಾರ್ಚ್‌ 8 ರಂದಂ ಮನಿಲಾದಲ್ಲಿ ನಡೆದ 
ಅಂತರರಾಷ್ಟ್ರೀಯ ಮಹಿಳಾ ದಿನದಲ್ಲಿ 70 ಗುಂಪುಗಳಿಗೆ 
ಸೇರಿದ ಸಾವಿರಾರು ಫಿಲಿಪನ ಮಹಿಳೆಯರು ಸೇರಿ ಅಗ 
ಅಲ್ಲಿ ವೇದಿಕೆಯ ಹಿಂದೆ ಬರೆದ ದೊಡ್ಡ ಘೋಷಣೆ 
ಹೀಗಿತ್ತು : “ಮಹಿಳೆಯರು ಸ್ವತಂತ್ರರಾಗದಿದ್ದರೆ ಆಅ 
ದೇಶವು ಸ್ವತಂತ್ರ ದೇಶವಲ್ಲ”. 


1920ರಲ್ಲಿ ಮಾರ್ಗರೇಟ್‌ ಸಾಂಗರ್‌, ಮಹಿಳಾ 
ದಿನದ ತೊಟ್ಟಿಲಾದ ನ್ಯೂಯಾರ್ಕ್‌ನಲ್ಲಿ ಹೀಗೆ ನುಡಿ 
ದಿದ್ದಳು : “ನಮ್ಮ ಆಸಕ್ತಿಯೆಲ್ಲವೂ ವಂಹಿಳೆಯರನ್ನು 
ಸ್ವತಂತ್ರಗೊಳಿಸುವುದರಲ್ಲಿ ಸರ್ಕಾರದ ಅಧಿಕಾರದತ್ತಲ್ಲ.” 


ಇಂದು ವಿಶ್ವದ ಮಹಿಳೆ ಈ ಘೋಷಣೆಯಾಚೆಗೂ 
ಬೆಳೆದಿದ್ದಾಳೆ, ಪುರುಷಾಧಿಕಾರದ ಎಲ್ಲ ನೆಲೆಗಳನ್ನು 
ಪ್ರಶ್ನಿಸುತ್ತಾ ಮುಂದೆ ಸಾಗಿದ್ದಾಳೆ. 


Reg No. MAG (5) PRC. DEGL 036/89/87 


* ಮಹಿಳಾ ಚಳವಳಿಯಲ್ಲಿ ಪಾಲಂಗೊಳ್ಳುತ್ತಿರುವ ಮಹಿಳೆಯರಂ ಈ ಒಂದು ಅಂಶದ ಬಗ್ಗೆ 
ಪ್ರಜ್ಞಾವಂತರಾಗಿರಬೇಕು,.., ಅದೆಂದರೆ ಅವರ ಪ್ರಯತ್ನಗಳು... ಕೇವಲ ಅವರ ಮಟ್ಟಿಗೆ ಕೂಡಲೇ 
ಅನಂಕೂಲಕರವಲ್ಲದಿರಬಹಂದ್ಮ,,, ಆದರೆ ಅವು ನಷ್ಟ ಹಾಗೂ ಪಠಿತ್ಯಾಗಗಳಿಗೆ ದಾರಿ ಮಾಡಿಕೊಡ 
ಬಹಂದಂ. ಇವುಗಳಿಂದಲೇ ಈ ಚಳವಳಿಗೆ ಅದರ ವಿಶಿಷ್ಟ ಧ್ವನಿ ದೊರೆತಿದ್ದು, ಆರ್ಥಿಕ 
ಚಳವಳಿಗಳ ದೊಡ್ಡ ರಾಶಿಯಿಂದ ಅದು ಬೇರೆಯಾಗಿ ನಿಲ್ಲುವಂತಾಗಿದೆ. ಯುಗಗಳ ಮಧ್ಯಂತರ 
ಗಳಲ್ಲಿ ಮಾನವ ಜನಾಂಗವನ್ನು ಪ್ರತಿರೋಧವೇ ಇಲ್ಲದಂತೆ ಸುಧಾರಿಸುವ ಪುನಃ ಸಂಯೋಜಿಸುವ 
ವಿಶಾಲವ್ಕಾಪ್ತಿಯ ಧಾರ್ಮಿಕ ಬೆಳವಣಿಗೆಗಳ ಸಾಲಿನಲ್ಲಿ ಈ ಚಳವಳಿಯನ್ನು ಆ ಧ್ವನಿ ನಿಲ್ಲಿಸಿದೆ. 


Olive Schreiner 


* “ತುಳಿತಕ್ಕೊಳಗಾದ ಎಲ್ಲ ಜನಗಳಂತೆ ಮಹಿಳೆಯರೂ ಮೌನ ಸಂಸ್ಕೃತಿಯಲ್ಲಿ ಬದುಕುತ್ತಾರೆ” 
-ಕೋಸ್‌ ಮೇರಿ “ಲಿಬರೇಷನ್‌ ಥಿಯಾಲಜಿ? 


ಅ 
ರ್ಗ 
ಇತ್ತ 
ಸಂ 
3 ಲ್ಲ 
ಎ ತರಳಿ 
ಲ Hav 
ಬ್ರ ಇ 
ಶ್ರ ...೦ಿ 
ಎ. ಚಿಷ 
ಎ ರೆ. 
Ss ಔ ಫ್ರೈ 
7) $ ₹3 
ಮ್‌ ಆ. ತ್ರ 
3 ಕಿಶನ 
ದ್ರ ಇ ಧಾ 
Ko) 3 6:2 
ನ ಓ ಹ ೮0 
೬ ಇ _ 2 
lp ಎ ತ 
ಹಾ 
© ೩ ಇತ್ರ 
a. ಇ ಕರನ್‌ 
3 ಇ ಸಾಧ ದ 
[ವ [i 
© s ತ 
೧9 ವ ಸೆ 
ಯ bw ಣಾ 


